KA/ BG-GPO/2515\WPP-47/2009-2011 





ಕರ್ನಾಟಕ ರಾ ರಾಜ್ಯಪತ್ರ ್ಯ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಜುಲೈ ೯, ೨೦೦೯ (ಆಷಾಢ ೧೮, ಶಕ ವರ್ಷ ೧೯೩೧) 








ಸಂಚಿಕೆ ೨೮. ೨೮ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾ ೦ಗದ ಮೇರೆಗೆ ರಾಜ್ಯ ಪಾಲರು ಮಾಡಿದ ನಿಯಮಗಳು. ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008(0-27), ಬೆಂಗಳೂರು, ದಿನಾಂಕ: 28ನೇ ಮೇ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352(10)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತುರುವೇಕೆರೆ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
|. ಶ್ರೀ ನವೀನ್‌ ಬಾಬು ಬಿನ್‌ ಟಿ.ಬಿ. ಮಂಜುನಾಥ್‌. ಚಿಕ್ಕಮಗಳೂರು ಕಾಫಿ ವರ್ಕ್ಸ್‌, ಬಾಣಸಂದ್ರ ರಸ್ತೆ 
ತುರುವೇಕೆರೆ 
2. ಶ್ರೀ ಪುರುಷೋತ್ತಮ ಬಿನ್‌ ಗುರುಮೂರ್ತಿ, ಗುಜರಿ ವ್ಯಾಪಾರಿಗಳು, ಸಂತೆ ಮೈದಾನ, ಹೊರಪೇಟೆ, ತುರುವೇಕೆರೆ 
3. ಶ್ರೀ. ವಿ.ಬಿ. ಸುರೇಶ್‌ ಬಿನ್‌ ಬೈರಪ್ಪ, ತುರುವೇಕೆರೆ ಟೌನ್‌ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 326 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008(0-28), ಬೆಂಗಳೂರು, ದಿನಾಂಕ: 28ನೇ ಮೇ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352(10)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗುಬ್ಬಿ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಸುರೇಶ್‌ ಬಿನ್‌ ಕಲ್ಲಯ್ಯ, ಶಶಾಂಕ್‌ ಗ್ಯಾಸ್‌ ಏಜೆನ್ಸೀಸ್‌, ತಾ:ಕಛೇರಿ ಎದುರು, ಗುಬ್ಬಿ 
(೫೪೫) 


೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೪ಎ 





2. ಶ್ರೀ ವರದರಾಜು ಬಿನ್‌ ಸಿದ್ಧಪ್ಪ ಕಾಯಿಪೇಟೆ ಗುಬ್ಬಿ 
3. ಶ್ರೀಮತಿ ಎಚ್‌.ಕೆ. ರಂಗಲಕ್ಷ್ಮಮ್ಮ ಕೋಂ ಪಾಂಡುರಂಗಯ್ಯ, ಶ್ರೀನಿವಾಸ ಕಾಲೇಜು ಹಿಂಭಾಗ, ಗುಬ್ಬಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 327 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 
REVENUE SECRETARIAT 
NOTIFICATION 
No.RD 494 ASD 2008, Bangalore, Dated:21° May 2009. 

The final gradation list of Tahsildar Grade-ll Cadre for the period from 1-11-1956 to 31.12.2001 
and as on 31.12.2001 was published on 11-6-2007 vide Notification No. RD 12 ASG 2001, Dt: 
31.12.2001. The Promotion made to the cadre of Tahsildar Grade-ll from 1-11-1956 to 31.12.2001 have 
been reviewed in accordance with the provision of the KCS (RPPP) Act 1973 and the dates of eligibility of 
the officers for promotion to the cadre of Tahsildar Grade-ll have been indicated in column 5 of the 
gradation list published on 11-6-2007. 

The Accountant General (A & E) Karnataka, Bangalore shall revise the pay and allowances of the 
officers who are still in Government Service as per the provisions of Sub-Sections (3) to (6) of Section 4 of 
the KCS (RPPP) Act 1973. 

The Accountant General (A&E), Karnataka Bangalore shall also revise the pensions and DCRG 
of the Officers who have already retired from Government Service as per the provisions of Sections 6 and 
7 of the KCS (RPPP) Act 1973. 

By order and in the name of the Governor of Karnataka 
B.V. CHOWKIMATH 
P.R. 328 Under Secretary to Government 
Revenue Department (Services-3) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008(8-6), ಬೆಂಗಳೂರು, ದಿನಾಂಕ: 1ನೇ ಜೂನ್‌ 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1(0)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ರಾಮದುರ್ಗ ಪುರಸಭೆಗೆ ಸರ್ಕಾರವು ಅಧಿಸೂಚನೆ ಸಂಖ್ಯೆ ನಅಇ 125 ಎಂಎಲ್‌ ಆರ್‌ 2008 (8-6), 
ದಿನಾಂಕ:2.1.2009ರಲ್ಲಿ 5 ಜನರನ್ನು ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ಹೊರಡಿಸಿರುವ ಆದೇಶವನ್ನು ಭಾಗಶಃ 
ಮಾರ್ಪಡಿಸಿ ಕ್ರಮ ಸಂಖ್ಯೆ 2ರಲ್ಲಿರುವ “ಶ್ರೀ ತಿಪ್ಪಣ್ಣ ಭೀಮಪ್ಪ ಬರಡೂರ, ರಾಮದುರ್ಗ” ಇವರ ಬದಲಿಗೆ “ಶ್ರೀ ಅಬ್ದುಲ್‌ 
ಗಣಿ ಮೋದಿನಸಾಬ ಮುನಿಯಾರ, ಜನಿಪೇಟ್‌, ರಾಮದುರ್ಗ” ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ರಾಮದುರ್ಗ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 329 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಇ 136 ಪಿಎಂಎಸ್‌ 2007, ಬೆ೦ಗಳೂರು, ದಿನಾಂಕ: 1ನೇ ಜೂನ್‌ 2009 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೫೪೭ 





ನೆಲ್ಸನ್‌ ಡಿ. ಕುನ್ಹಾ, ಬೆಥೆಲ್‌ ಬ್ಯಾಪ್ಟಿಸ್ಟ್‌ ಚರ್ಚ್‌, ನಂ. 29, 3ನೇ ಕ್ರಾಸ್‌, 4ನೇ ಮೈನ್‌, ಅಶ್ವಿನಿ ಲೇಔಟ್‌, ಈಜೀಪುರ, 
ಬೆಂಗಳೂರು-47 ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಬೆಂಗಳೂರು ಜಿಲ್ಲೆ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ, 
ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು 
ಅನುಮತಿಯನ್ನು ಈ ಮೂಲಕ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆಲಿಸ್‌ ಗೊನ್ನಾಲ್ವಿಸ್‌ 
ಪಿ.ಆರ್‌. 331 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
ಅಧಿಸೂಚನೆ 
ಸಂಖ್ಯೆ: ಒಳ 433 ಪಿಎಂಎಸ್‌ 2007, ಬೆಂಗಳೂರು, ದಿನಾಂಕ: 1ನೇ ಜೂನ್‌ 2009 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ 
ಪಿ.ಎಸ್‌. ಮಾಚಯ್ಯ, ಕಂಫರ್ಟಿಂಗ್‌ ಮಿನಿಸ್ಟ್ರೀಸ್‌ ಪಿ.ಓ. ಬಾಕ್ಸ್‌, ನಂ. 9561, 6ನೇ ಬ್ಲಾಕ್‌, ಕೋರಮಂಗಲ, ಬೆಂಗಳೂರು-95 
ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಬೆಂಗಳೂರು ಜಿಲ್ಲೆ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ, ವಿವಾಹ ವಿಧಿಯನ್ನು 
ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ 
ಮೂಲಕ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಆಲಿಸ್‌ ಗೊನ್ನಾಲ್ವಿಸ್‌ 
ಪಿ.ಆರ್‌. 332 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008(B-55), ಬೆಂಗಳೂರು, ದಿನಾಂಕ: 1ನೇ ಜೂನ್‌ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1)(0)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತರೀಕೆರೆ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಟಿ.ಜಿ. ಸದಾನಂದ ಬಿನ್‌ ಗುರುಸಿದ್ದಪ್ಪ ಪಂಚ ಕಳ್ಳಯ್ಯ, ಬೀದಿ, ತರೀಕೆರೆ ತಾಲ್ಲೂಕು 
2. ಶ್ರೀಮತಿ ಬಿ.ಎಸ್‌. ಶಿಲ್ಪಾ ಕೋಂ ಟಿ.ಎಸ್‌ .ಯಶೋದರಾ ಮೂರ್ತಿ, ಗಾಳಿಹಳ್ಳಿ ಕ್ರಾಸ್‌, ಎಂ.ಜಿ. ರಸ್ತೆ, ತರೀಕೆರೆ 
ತಾಲ್ಲೂಕು 
ಶ್ರೀ ಹೆಚ್‌.ಬಿ. ಅರುಣ್‌ ಕುಮಾರ್‌ ಬಿನ್‌ ಹೆಚ್‌.ಆರ್‌. ಬಸಪ್ಪ ಹಳಿಯೂರು, ತರೀಕೆರೆ ತಾಲ್ಲೂಕು 
4. ಶ್ರೀ ಮೈಲಾರಪ್ಪ ಬಿನ್‌ ಗಂಗಪ್ಪ ಅಂಬೇಡ್ಕರ್‌ ನಗರ, 2ನೇ ಕ್ರಾಸ್‌, ಕೋಟೆ ಕ್ಯಾಂಪ್‌, ತರೀಕೆರೆ ತಾಲ್ಲೂಕು 
ಶ್ರೀ ಜಿ. ಸುಬ್ರಮಣ್ಯ ಬಿನ್‌ ಎಂ.ಆರ್‌. ಗುಂಡಪ್ಪ, ಅಣ್ಣಪ್ಪನ ಬೀದಿ, ತರೀಕೆರೆ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 337 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆನಅಇ 38 ಗುಅಪ್ರಾ 2009, ಬೆಂಗಳೂರು, ದಿನಾಂಕ: 8ನೇ ಜೂನ್‌ 2009 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ರ ಕಲಂ 4(ಸಿ)ರಲ್ಲಿನ (3)()ಮತ್ತು (1)ರಡಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡವರನ್ನು ಬಸವಕಲ್ಯಾಣ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು 
ಮತ್ತು ಸದಸ್ಯರುಗಳನ್ನಾಗಿ ಸರ್ಕಾರದ ಇಚ್ಚಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು 
ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೪ಎ 























ಕ್ರ.ಸಂ ಹೆಸರು ಮತ್ತು ವಿಳಾಸ ಪದನಾಮ 

ಶ್ರೀ ರವಿ ಬಿನ್‌ ಸಿದ್ದರಾಮಪ್ಪ ಚಂದನಕೆರೆ, ಅಧ್ಯಕ್ಷರು, ಭಾ.ಜ.ಪ. ಅಧ್ಯಕ್ಷರು 
ಠೇಣಾಗಲ್ವಿ, ಬಸವಕಲ್ವಾಣ 

2 |ಶೀ ಪೈಯಾಜ್‌ ಇಸ್ಮಾಯಿಲ್‌ ಮಿಯಾ ಖುರೇಶಿ, ಕಿಲ್ಲಾಗಲ್ಲಿ, ಬಸವಕಲ್ವಾಣ ಸದಸ್ಯರು 

3 | ಶ್ರೀ ಸಂಜೀವಕುಮಾರ್‌ ಜಗನ್ನಾಥ ಜಾಧವ್‌, ಸದಸ್ಯರು 
ಗಾಂಧಿಚೌಕ, ಬಸವಕಲ್ಯಾಣ 

4 ಶ್ರೀ ರಾಜು ಸದಾನಂದ, ಸದಸ್ಯರು 

ಗಾಂಧಿ ಚೌಕ, ಬಸವಕಲ್ಯಾಣ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಟಿ. ನಾರಾಯಣಸ್ವಾಮಿ 
ಪಿ.ಆರ್‌. 341 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 
HOME SECRETARIAT 
NOTIFICATION 
No.HD 46 COD 2009, Bangalore, Dated:8" June 2009. 

In exercise of the powers conferred by Section 6 of Delhi Special Police Establishment Act-1946 
(Central Act XXV of 1946 )read with Section 21 of the General Clauses Act 1897 (Central Act X of 1897) 
of the Government of Karnataka accords consent to the extension of powers and jurisdiction to the 
members of the Delhi Special Establishment for the investigation of the complaint against the accused 1) 
M.D. Chairman M/s Helios and Matheson Information Technology Ltd., 2) Sri N.V. Shivakumar, Partner, 
Prize Water House Coopers, Bangalore and 3) State Bank of Maurifins Chennai, u/s 408, 420 & 468 IPC 
in relation to or in connection with the said offences and any other offences committed in the course of the 
transaction arising out of the same facts in regard to this case within the whole State of Karnataka. 

By order and in the name of Governor of Karnataka 
P. SHIVARAMA BHAT 
P.R. 342 Under Secretary to Government 
Home Department (Crimes) 
SOCIAL WELFARE SECRETARIAT 
ORDER 
No. SWD 2 SBR 2009, Bangalore, Dated:22" May 2009. 

In exercise of the powers conferred by sub-section (1) of section 11 of the Karnataka Prohibition 
of Beggary Act, 1975 (Karnataka Act 27 of 1975), and in partial modification of notification issued in this 
behalf, the Government of Karnataka, hereby authorizes the officers specified in Column (2) of the Table 
below in the respective areas as specified in Column (3) thereof for the purpose of said section namely: 














TABLE 
Sl. Designation of the officer Area in which the officer has to exercise powers 
No. 
1 | District Social Welfare Officer Concerned district 
2 | District Officer Backward Classes and Concerned district 
Minorities 
3 | Executive Officer, Taluk Panchayat Concerned Taluk 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೫೪೯ 


4 | Taluk Social Welfare Officer Concerned Taluk 


By order and in the name of Governor of Karnataka 
K. SUBBAIAH 
P.R. 344 Under Secretary to Government -2 
Social Welfare Department 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ನಂ: ಕಾಇ:90 : ಎಲ್‌ಎಂಡಬ್ಲ್ಯೂ : 2008, ಬೆಂಗಳೂರು, ದಿನಾಂಕ : 3ನೇ ನವೆಂಬರ್‌, 2008 

ಕರ್ನಾಟಕ ರಾಜ್ಯಾದ್ಯಂತ "ಹೋಟೆಲ್‌" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ 
ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ 
ವೇತನ ಕಾಯ್ದೆ 1948ರ ಕೇಂದ್ರಾಧಿನಿಯಮ ಸಂಖ್ಯೆ: (0) 3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 
5ನೇ ಪ್ರಕರಣದ (1 ನೇ ಉಪ ಪ್ರಕರಣದ (ಬಿ) ಖಂಡದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 
ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ / ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ 
ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆ೦ಗಳೂರು ಇವರಿಗೆ ಇಲ್ಲವೇ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ 
ರಸ್ತೆ ಬೆಂಗಳೂರು - 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಅಧಿನಿಯಮ 3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 
5ನೇ ಪ್ರಕರಣದ (1ನೇ ಉಪ ಪ್ರಕರಣದ (ಬಿ) ಖಂಡದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಠಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ಹೋಟೆಲ್‌" 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ಪರಿಷ್ಕರಿಸಲು ಪಸ್ತಾಪಿಸಿದೆ. 




































































ಅನುಸೂಚಿ 
3 ಕೆಲಸದ ವರ್ಗಗಳು ತತ ತನ 
ಸಂ. ವಲಯ-1 ವಲಯ-2 ವಲಯ-3 
1 2 3 4 5 
1 ಅಡಿಗೆಯವರು/ಸಿಹಿತಿಂಡಿ ಮಾಡುವವರು/ ಲೆಕ್ಕಗಾರ 
[ಅಕೌಂಟೆಂಟ್‌]/ ಸ್ವಾಗತಕಾರರು / ದೂರವಾಣಿ | 3452-92 3420-37 3393-01 
ನಿರ್ವಾಹಕ 
2 ಮೇಲ್ವಿಚಾರಕರು / ಅಡಿಗೆ ಮನೆ ಮೇಲ್ವಿಚಾರಕರು 3420-37 3405-25 3379-95 
ಬಾರ್‌ಮನ್‌ 3394-86 3381-00 3369-45 
4 ಸಹಾಯಕ ಅಡಿಗೆಯವ / ದೋಸೆ ಮಾಡುವವ / 
ಇಡ್ಲಿ ಮಾಡುವವ / ಚಪಾತಿ ಮಾಡುವವ 3381-00 3369-45 3348-66 
ಕೊಠಡಿ ಹುಡುಗ / ಸಹಾಯಕ [ರೂಂಬಾಯ್‌] 3381-00 3369-00 3348-66 
6 ಕಾಪಿ/ಟೀ ಮಾಡುವವ/ವಿತರಣೆ ಸರಬರಾಜು 
ಮಾಡುವವ ಬೇರರ್‌/ ವೈಟರ್‌, ಬಟ್ಟರ್‌, | 3348-66 3166-80 3140-23 
ಅರೆಯುವವ ಅಥವಾ ರುಬ್ಬುವವ 
7 ತರಕಾರಿ ಹಚ್ಚುವವ / ಮಾಂಸದ ಚೂರು 
ಮಾಡುವವ / ಪಾರ್ಸಲ್‌ ಹುಡುಗ 3166-80 3129-73 3050-25 
8 ನೀರು ಕೊಂಡ್ಯೊಯುವವ / ತೊಟದ ಮಾಲಿ / 
ದೋಬಿ ಅಥವಾ ಅಗಸ 
9 ವಿದ್ಯುತ್‌ ವಿಷಯಗ್ರಾಹಿ [ಎಲೆಕ್ಟೆ ೇಷಿಯನ್‌] 3420-37 3393-81 3379-95 
10 ಲಿಫ್ಟ್‌ ಅಟೆಂಡರ್‌ 3166-08 3139-18 3050-45 


೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೪ಎ 





























1] ಗುಮಾಸ್ತ 1 ಬೆರಳಚ್ಚುಗಾರ / ನಗದು ಗುಮಾಸ್ತ / 3381-00 3368-45 3348-46 
ಸರಕು ಗುಮಾಸ್ತ 

12 ಶುಚಿ ಮಾಡುವವರು/ಜವಾನ/ಕಾವಲುಗಾರ / 
ಕಸಗುಡಿಸುವವರು/ ಕಛೇರಿ ಸಹಾಯಕ ಮತ್ತು 
ಮೇಲ್ಕಂಡ ಕೆಲಸಗಳಿಗೆ ಹೋಲುವ ರೀತಿಯ 3166-80 3140-23 3050-45 
ಇನ್ನಾವುದೇ ರೀತಿಯ ಕೆಲಸ ಮಾಡುವವರು. 

13 ಮೇಲ್ಕಂಡ ವರ್ಗಗಳ ಹೊರತುಪಡಿಸಿ ಇನ್ಯಾವುದೇ 
ರೀತಿಯ ಪರಿಶ್ರಮವಿಲ್ಲದ ಕೆಲಸ ಮಾಡುವವರು. 3166-80 3140-23 3050-46 

ತುಟ್ಟಿಭತ್ಯೆ: 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 3196 
ಅಂಶಗಳಿಗೆ ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3196 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ 
ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ ಒಂದಕ್ಕೆ 3 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ಜೀವನ ನಿರ್ವಹಣಾ ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 
12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ 
ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ 
ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2007 ರಿಂದ ಡಿಸೆಂಬರ್‌ 2007ರ ಸರಾಸರಿ ಆಧಾರದ ಮೇಲೆ 2008 ಎಪ್ರಿಲ್‌ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು 
ರಜಾ ದಿನಗಳಿಗಾಗಿ ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕಲಾಗುವುದು. 

2. ಕೆಲಸದ ಸ್ವರೂಪವು ಒಂದೇ ರೀತಿಯದಾಗಿರುವ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರಿಗೆ ಪುರುಷ ಕಾರ್ಮಿಕರಿಗೆ 
ನೀಡುವ ವೇತನದ ದರಗಳನ್ನೇ ಸಂದಾಯ ಮಾಡತಕ್ಕದ್ದು. 

3. ವೇತನ ಪಾವತಿಯಲ್ಲಿರುವ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳಲ್ಲಿ ವೇತನ ಸಂದಾಯ 
ಮಾಡುವುದನ್ನು ಮುಂದುವರೆಸತಕ್ಕದ್ದು. 

4. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ 
ಮಾಡುವ ಕಾರ್ಮಿಕರ ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 
ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 ಗಂಟೆಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ 
ನೇಮಿಸಿಕೊಂಡರೆ ವೇತನದ ಕೂಲಿಯ ಪ್ರಮಾಣವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ 
ಮೇಲೆ ಲೆಕ್ಕ ಹಾಕುವುದು. 

5. ಅಧಿಸೂಚನೆಯಲ್ಲಿ ಸೂಚಿಸದೇ ಇರುವ ವರ್ಗದವರಿಗೆ ಅದೇ ಸ್ವರೂಪದ ಉದ್ಯೋಗದ ಕಾರ್ಮಿಕರಿಗೆ ಕೊಡುವ 
ವೇತನವನ್ನು ಸಂದಾಯ ಮಾಡತಕ್ಕದ್ದು. 

6. ವಾರದ ಅಥವಾ ಹಬ್ಬದ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 1948 ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡು ಪಟ್ಟು ವೇತನವನ್ನು ಕೊಡತಕ್ಕದ್ದು. 

7. ಸಾಮಾನ್ಯ ಕೆಲಸದ ಅವಧಿಗಿಂತ ಮೀರಿದ ಕೆಲಸಕ್ಕೆ ಸಾಮಾನ್ಯ ದರಗಳ ಎರಡು ಪಟ್ಟು ವೇತನವನ್ನು ಕೊಡುವುದು. 

8. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

(ಅ) ಕಿಶೋರಾವಸ್ಥೆ ಕಾರ್ಮಿಕರಿಗೆ ಅವರ ವರ್ಗದ 80 ಪ್ರತಿಶತ ವೇತನವನ್ನು ಕೊಡತಕ್ಕದ್ದು. 
(ಆ) ಅಪೆಂಟೀಸ್‌ಗಳಿಗೆ ಅವರ ವರ್ಗದ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಕೊಡತಕ್ಕದ್ದು. 
(ಇ) ಕಿಶೋರಾವಸ್ಥೆ ಎಂದರೆ 15 ವರ್ಷ ಮೀರಿದ, ಆದರೆ 18 ವರ್ಷ ದೊಳಗಿರುವ ವ್ಯಕ್ತಿ. 
ವಲಯ-1 : ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರದೇಶಗಳು ಮತ್ತು ಗೊತ್ತುಪಡಿಸಿದ ಜಿಲ್ಲಾ ಕೇಂದ್ರ ಮತ್ತು 
ಆಗ್ಲೋಮರೇಷನ್‌ ಪ್ರದೇಶಗಳು. [ಕಾರ್ಪೊರೇಷನ್‌ ಇರುವ ಪಟ್ಟಣಗಳು] 
ವಲಯ-2 : ಜಿಲ್ಲಾ ಕೇಂದ್ರ ಪ್ರದೇಶಗಳು ಮತ್ತು ಅದಕ್ಕೆ ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು. 
ವಲಯ-3 : ವಲಯ-। ಮತ್ತು 2 ರಲ್ಲಿ ನಮೂದಿಸದೇ ಇರುವ ರಾಜ್ಯದ ಇತರೇ ಪ್ರದೇಶಗಳು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೫೫೧ 





ಸೂಚನೆ:- ಕಾರ್ಮಿಕರಿಗೆ ಆಹಾರ ಸರಬರಾಜು ಮಾಡಲಾಗುತ್ತಿದ್ದರೆ ಅಂತಹವರ ಸಂಬಳದಿಂದ ಈ ಅಧಿಸೂಚನೆಯ 
ಅನುಸೂಚಿಯಲ್ಲಿನ ಆಯಾ ವಲಯಗಳಲ್ಲಿನ ಕನಿಷ್ಟ ವೇತನಗಳಲ್ಲಿ ಯಾವುದು ಅತ್ಯಂತ ಕಡಿಮೆಯೋ ಅದರ ಮೇಲೆ ಶೇ. 15 
ರಷ್ಟು ಕಡಿತ ಮಾಡಬಹುದಾಗಿದೆ. 
ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ 3196 ಅಂಶಗಳ ಮೇಲೆ ಆಗುವ ಏರಿಕೆ ಇಳಿತಕ್ಕೆ ಅನುಗುಣವಾಗಿ ಜೀವನ ನಿರ್ವಹಣಾ 
ಭತ್ಯೆಯಲ್ಲಿಯೂ ಆಹಾರ ಸರಬರಾಜಿಗಾಗಿ ಮೇಲ್ಕಂಡ ಸೂತ್ರದಂತೆ ಶೇ. 15 ರಷ್ಟು ಕಡಿತ ಅನ್ವಯಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಯು.ಎನ್‌. ನಾಗೇಂದ್ರ 
ಪಿ.ಆರ್‌. 333 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 
ಅಧಿಸೂಚನೆ 
ನಂ: ಕಾಇ: 95 : ಎಲ್‌ಎಂಡಬ್ಲ್ಯೂ : 2008, ಬೆಂಗಳೂರು, ದಿನಾಂಕ : 3ನೇ ನವೆಂಬರ್‌, 2008 

ಕರ್ನಾಟಕ ರಾಜ್ಯಾದ್ಯಂತ "ರಸ್ತೆಗಳ ನಿರ್ಮಾಣ ಅಥವಾ ನಿರ್ವಹಣಾ ಮತ್ತು ಕಟ್ಟಡಗಳ ನಿರ್ಮಾಣಗಳಲ್ಲಿನ” 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಟ 
ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ ಕೇಂದ್ರಾಧಿನಿಯಮ ಸಂಖ್ಯೆ: (XD 
3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 5ನೇ ಪ್ರಕರಣದ (1 ನೇ ಉಪ ಪ್ರಕರಣದ (ಬಿ) ಖಂಡದಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರು 
ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆ೦ಗಳೂರು ಇವರಿಗೆ ಇಲ್ಲವೇ ಕಾರ್ಮಿಕ 
ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆ೦ಗಳೂರು - 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಅಧಿನಿಯಮ 3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 5ನೇ 
ಪ್ರಕರಣದ (0ನೇ ಉಪ ಪ್ರಕರಣದ (ಬಿ) ಖಂಡದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ರಸ್ತೆಗಳ ನಿರ್ಮಾಣ ಅಥವಾ 
ನಿರ್ವಹಣಾ ಮತ್ತು ಕಟ್ಟಡಗಳ ನಿರ್ಮಾಣಗಳಲ್ಲಿನ” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ 
ವರ್ಗದವರಿಗೆ ವೇತನವನ್ನು ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 















































ಅನುಸೂಚಿ 
ಕನಿಷ್ಟ ವೇತನ ದರಗಳು 
ಕೆಲಸದ ವರ್ಗಗಳು ರೂ.ಗಳಲ್ಲಿ [ಪ್ರತಿ ದಿನಕ್ಕೆ] 
ಕ್ತ ಸಂ 
ವಲಯ-1 ವಲಯ-2 
1 2 3 4 
ಕುಶಲ-ಎ 
1 ರೋಡ್‌ ರೋಲರ್‌ ಚಾಲಕ, ಕಮ್ಮಾರ 
ಕಲ್ಲು ಕಡಿಯುವವ 
3 ಒಂದನೇ ದರ್ಜೆಯ ಗಾರೆ, ಇಟ್ಟಿಗೆ ಕೆಲಸದವ 
4 ಒಂದನೇ ದರ್ಜೆ ಬಡಗಿ 
5 ಕೊಳಾಯಿಯವ [ಪ್ರಂಬರ್‌] 
6 ತವರದ ಕೆಲಸದವ 
(i ಮುಖ್ಯ ಕೆಲಸಗಾರ [ಫೋರ್‌ಮನ್‌] 115-00 112-00 
8 ನರಂಗ 
9 ಬಣ್ಣ ಬಳಿಯುವವ [ಪೇಂಟರ್‌] 
10 1ನೇ ದರ್ಜೆ ಫಿಟ್ಟರ್‌ 
11 1ನೇ ದರ್ಜೆ ಮೆಕ್ಕಾನಿಕ್‌ 









































































































































೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೪ಎ 
12 ಆಸತ್ರೆ ವಾಹನ ಅಥವಾ ಬಸ್‌ ಚಾಲಕ 

13 ವಾಯು ಬೈರಿಗೆ ಯಂತ್ರ ಚಾಲಕ 

14 ಯಂತ್ರ ಚಾಲಕ 

15 ಗ್ಯಾಸ್‌ನಿಂದ ಅಥವಾ ವಿದ್ಯುತ್‌ನಿಂದ ಬೆಸುಗೆ ಹಾಕುವವ 

16 ಅಳತೆ ಮಾಪಕವನ್ನು ಸರಿ ಮಾಡುವವ [ಗೇಜ್‌ ರಿಪೇರರ್‌] 

17 ಪ್ರಯೋಗಾಲಯದ ಸಹಾಯಕ 

18 ಮೆಷಿನ್‌ ಆಪರೇಟರ್‌ 

19 ಚರಕಿಯವ [ಟರ್ನರ್‌] 

20 ಬೆಸುಗೆಯವ [ವೆಲ್ಲರ್‌] 

21 ದೂರವಾಣಿ ನಿರ್ವಾಹಕ 

22 ಕ್ರೇನ್‌ ಚಾಲಕ 

23 ಕಲ್ಲು ಜಜ್ಜುವವ 

24 ಭಾರಿ ಸುತ್ತಿಗೆ ಕೆಲಸದವ 

25 ಸಿಡಿಸುವವ 

26 ಕಲ್ಲಿನ ಕೆಲಸದವ [ಸೋನ್‌ ಕ್ರಷರ್‌] 

27 ನೆಲ ನುಣುಪುಗೊಳಿಸುವವ [ಪಾಲೀಶ್‌ ಮಾಡುವವ] 

28 ಕಟಮೊಳೆ ಹೊಡೆಯುವವ [ರಿವೀಟರ್‌] 

29 ಗಾರೆಯವ 

115-00 112-00 

30 ನುಣುಪುಗಾರ 

31 ಪಂಪ್‌ ಚಾಲಕ 

32 ಕಲ್ಲು ನುಣುಪುಗೊಳಿಸುವವ 

33 ಸರಳು ಬಗ್ಗಿಸುವವ 

34 ಡ್ರೈವರ್‌ 

35 ಕಲ್ಲಿನಲ್ಲಿ ಕಟಮೊಳೆ ಹೊಡೆಯುವವ [ಸ್ಟೋನ್‌ ರಿವೀಟ್‌ಮೆಂಟ್‌ ಬಿಲ್ಡರ್‌] 

ವಿದ್ಯುತ್‌ ಶಾಸ್ತ್ರ ಜ್ಞ [ಎಲೆಕ್ಟ್ರೀಷಿಯನ್‌] 

36 ಮೇಸ್ತಿ ಅಥವಾ ಮೇಲ್ವಿಚಾರಕ 1ನೇ ದರ್ಜೆಯ ಗುಮಾಸ್ತ 

37 ತೋಟಗಾರಿಕಾ ಸೂಪರ್‌ವೈಸರ್‌ 

38 ಶೋವಲ್‌ ಮತ್ತು ಸ್ಕಾರ್‌ವರ್‌ 

ಅರೆ ಕುಶಲ 

1 ಶುಚಿಗೊಳಿಸುವವ 

2 ಕಲ್ಲರಗನ್ನು ಚಿಮುಕಿಸುವವ[ಆಸ್ಟಾಲ್ಸ್‌ ಸ್ಪೀಯರ್‌) 

3 ಕೊರೆಯುವವ [ಡಿಲರ್‌] 

4 ಸವಗಣಿ ಆಥವಾ ಚವಲಿ 

5 ಸುಣಷಿ ಬಳಿಯುವವ ಟ್‌ 
6 ಬಣ್ಣ ಬಳಿಯುವವ 110-00 
7 ಡೈವರ್‌ 

8 ಮರ ಕೊಯ್ಯುವವ 

9 ಜೋಡಕನಿಗೆ ಸಹಾಯಕ 

10 ತೋಟ ಮಾಲಿ [ಗಾರ್ಡನರ್‌] 

1] ಅಡಿಗೆಯವ 

12 ಅಗಸ 












































































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೫೫೩ 
13 ನಿರ್ವಾಹಕ 
14 | ಉಸ್ತುವಾರಿ ನೋಡುವವ [ಕೇರ್‌ ಟೇಕರ್‌] 
15 | ಸುತ್ತಿಗೆ ಕೆಲಸದವ 
16 ಲಿಫ್ಟ್‌ ಚಾಲಕ 
17 ಬದಿರಿನ ಪರದೆ ಮಾಡುವವನು [ಚೆಕ್‌ ಮೇಕರ್‌] 
18 ಬಡಗಿಯ ಸಹಾಯಕ 
19 ಗುಂಪು ಕೆಲಸದವ [ಗ್ಯಾಂಗ್‌ಮನ್‌] 
20 | ಅಂಬಿಗ 
21 ಗಡಾರಿ ಕೆಲಸದವ [ಜಂಪರ್‌ ಮನ್‌] 
22 | ಇಟ್ಟಿಗೆ ಮಾಡುವವ 
23 | ಕಲ್ಲರಗು ಬೇಯಿಸುವವ 
24 [ಸುಣ್ಣ ಕಲ್ಲು ಸುಡುವವ 
25 |ಗಾರೆ ಮತ್ತು ಇಟ್ಟಿಗೆ ಕೆಲಸದವ [2ನೇ ದರ್ಜೆ] 
26 | ಬಡಗಿ [2ನೇ ದರ್ಜೆ] 
27 | ಜೋಡಕ [2ನೇ ದರ್ಜೆ] 
28 ಮೆಕ್ಕಾನಿಕ್‌ [2ನೇ ದರ್ಜೆ] 
29 | ವಿದ್ಯುತ್‌ ತಂತಿ ಕೆಲಸದವ [ವೈರ್‌ಮನ್‌/ಗುಮಾಸ್ತ ದರ್ಜೆ] 
30 [ಸ್ಟೋನ್‌ ವಡ್ಡರ್‌ 
31 | ಡೀಸರ್‌ ಕಂಪೆಸರ್‌ ಆಪರೇಟರ್‌ 
32 (ಫೈರ್‌ ಮ್ಯಾನ್‌ ಇನ್‌ ಬ್ರಿಕ್‌ ಪ್ರಾಂಟ್ಸ್‌ 
33 | ಮಾಲಿ ತರಬೇತಿ ಪಡೆದ ಸರ್ಟಿಫಿಕೇಟ್‌ ಹೊಂದಿರುವವರು 
34 | ಬಿಸಿ ಸಹಿತ ವಾಟರ್‌ ಬ್ಯಾಗ್‌ 
35 ಹಾರ್ಟಿಕಲ್ಲರಲ್‌ ಗಾರ್ಡನರ್‌ 
36 | ಗೇಯರ್‌ 
37 | ಪಟ್ಕಾರಿಗಳು 
38 ಟೈಲ್‌ ಲೇಯರ್‌ [ಗೇಸ್ಟ್‌ ಮೊಸಾಯಿಕ್‌ ಟೈಲ್ಸ್‌ ಇತರೆ] 
39 | ಮೇಸಸ್‌ 
40 | ಟ್ರೇಸರ್‌ [ಸರ್ಟಿಫಿಕೇಟ್‌ ಹೋಂದಿರುವವರು] 
42 | ಕುಶಲಿಯಲ್ಲದ [ಭಾರದ ಕೆಲಸ] 
43 | ಕುಶಲಿಯಲ್ಲದ [ಹಗುರ ಕೆಲಸ] 
44 ಅಕ್ಷರಸ್ಥ ಕೂಲಿ 
45 | ವಾಚ್‌ಮನ್‌ 
46 ಸ್ವೀಪರ್‌ } ಸ್ಕಾವೆ೦ಜರ್‌ 110-08 109-41 
47 | ಬಿಲ್ತೋವರ್‌ 
48 ಮುಖ್ಯ ಮಜ್ದೂರ್‌ 
49 | ಬ್ರೂಪ್ರಿ೦ಟರ್‌ 
50 | ಜೋಡಿ ಎತ್ತುಗಳ ಗಾಡಿಯವ 
51 ಒಂದೆತ್ತಿನ ಗಾಡಿಯವ 115-00 112-00 
52 | ಪದವೀಧರ ನೌಕರ 
53 ಇಂಜಿನಿಯರಿಂಗ್‌ ಡಿಪ್ಲೊಮೊ ನೌಕರ 125-00 118-00 
54 ಇಂಜಿನಿಯರಿಂಗ್‌ ಪದವೀಧರ ನೌಕರ 130-00 124-00 




















೫೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೪ಎ 
ತುಟ್ಟಿಭತ್ಯೆ; 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 3196 
ಅಂಶಗಳಿಗೆ ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3196 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ 
ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ ಒಂದಕ್ಕೆ 3.5 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ಜೀವನ ನಿರ್ವಹಣಾ ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ 
ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ 
ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ 
ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2007 ರಿಂದ ಡಿಸೆಂಬರ್‌ 2007ರ ಸರಾಸರಿ ಆಧಾರದ ಮೇಲೆ 2008 ಎಪ್ರಿಲ್‌ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು 
ರಜಾ ದಿನಗಳಿಗಾಗಿ ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕಲಾಗುವುದು. 

2. ಕೆಲಸದ ಸ್ವರೂಪವು ಒಂದೇ ರೀತಿಯದಾಗಿರುವ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರಿಗೆ ಪುರುಷ ಕಾರ್ಮಿಕರಿಗೆ 
ನೀಡುವ ವೇತನದ ದರಗಳನ್ನೇ ಸಂದಾಯ ಮಾಡತಕ್ಕದ್ದು. 

3. ವೇತನ ಪಾವತಿಯಲ್ಲಿರುವ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳಲ್ಲಿ ವೇತನ ಸಂದಾಯ 
ಮಾಡುವುದನ್ನು ಮುಂದುವರೆಸತಕ್ಕದ್ದು. 

4. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ 
ಮಾಡುವ ಕಾರ್ಮಿಕರ ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 
ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 ಗಂಟೆಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ 
ನೇಮಿಸಿಕೊಂಡರೆ ವೇತನದ ಕೂಲಿಯ ಪ್ರಮಾಣವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ 
ಮೇಲೆ ಲೆಕ್ಕ ಹಾಕುವುದು. 

5. ಅಧಿಸೂಚನೆಯಲ್ಲಿ ಸೂಚಿಸದೇ ಇರುವ ವರ್ಗದವರಿಗೆ ಅದೇ ಸ್ವರೂಪದ ಉದ್ಯೋಗದ ಕಾರ್ಮಿಕರಿಗೆ ಕೊಡುವ 
ವೇತನವನ್ನು ಸಂದಾಯ ಮಾಡತಕ್ಕದ್ದು. 

6. ವಾರದ ಅಥವಾ ಹಬ್ಬದ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 1948 ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡು ಪಟ್ಟು ವೇತನವನ್ನು ಕೊಡತಕ್ಕದ್ದು. 

. ಸಾಮಾನ್ಯ ಕೆಲಸದ ಅವಧಿಗಿಂತ ಮೀರಿದ ಕೆಲಸಕ್ಕೆ ಸಾಮಾನ್ಯ ದರಗಳ ಎರಡು ಪಟ್ಟು ವೇತನವನ್ನು ಕೊಡುವುದು. 

8. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

(ಅ) ಕಿಶೋರಾವಸ್ಥೆ ಕಾರ್ಮಿಕರಿಗೆ ಅವರ ವರ್ಗದ 80 ಪ್ರತಿಶತ ವೇತನವನ್ನು ಕೊಡತಕ್ಕದ್ದು. 
(ಆ) ಅಪೆಂಟೀಸ್‌ಗಳಿಗೆ ಅವರ ವರ್ಗದ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಕೊಡತಕ್ಕದ್ದು. 
(ಇ) ಕಿಶೋರಾವಸ್ಥೆ ಎಂದರೆ 15 ವರ್ಷ ಮೀರಿದ, ಆದರೆ 18 ವರ್ಷದೊಳಗಿರುವ ವ್ಯಕ್ತಿ. 
ವಲಯ-1 : ಬೆ೦ಗಳೂರು ಮಹಾನಗರ ಪಾಲಿಕೆಯ ಪ್ರದೇಶಗಳು ಮತ್ತು ಗೊತ್ತುಪಡಿಸಿದ ಜಿಲ್ಲಾ ಕೇಂದ್ರ 
ಮತ್ತು ಆಗ್ಲೋಮರೇಷನ್‌ ಪ್ರದೇಶಗಳು. [ಕಾರ್ಪೊರೇಷನ್‌ ಇರುವ ಪಟ್ಟಣಗಳು] 
ವಲಯ-2 : ವಲಯ-!। ರಲ್ಲಿ ನಮೂದಿಸದೇ ಇರುವ ರಾಜ್ಯದ ಇತರೇ ಪ್ರದೇಶಗಳು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಹಿ.ಆರ್‌. 334 ಕಾರ್ಮಿಕ ಇಲಾಖೆ 
ಅಧಿಸೂಚನೆ 
ನಂ: ಕಾಇ: 96 : ಎಲ್‌ಎಂಡಬ್ಲ್ಯೂ : 2008, ಬೆಂಗಳೂರು, ದಿನಾಂಕ : 3ನೇ ನವೆಂಬರ್‌, 2008 
ಕರ್ನಾಟಕ ರಾಜ್ಯಾದ್ಯಂತ "ಗ್ಲಾಸ್‌ ಅಂಡ್‌ ಗ್ಲಾಸ್‌ವೇರ್‌" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ 
ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು 
ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ ಕೇಂದ್ರಾಧಿನಿಯಮ ಸಂಖ್ಯೆ: (00) 3ನೇ ಪ್ರಕರಣದ 1ನೇ ಉಪ ಪ್ರಕರಣದ 
(ಬಿ) ಖಂಡದ ಮತ್ತು 5ನೇ ಪ್ರಕರಣದ (1 ನೇ ಉಪ ಪ್ರಕರಣದ (ಬಿ) ಖಂಡದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೫೫೫ 





ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 
2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ / ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ 
ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು ಇವರಿಗೆ ಇಲ್ಲವೇ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ 
ರಸ್ತೆ ಬೆಂಗಳೂರು-29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಅಧಿನಿಯಮ 3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 
5ನೇ ಪ್ರಕರಣದ (1ನೇ ಉಪ ಪ್ರಕರಣದ (ಬಿ) ಖಂಡದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ಗ್ಲಾಸ್‌ ಅಂಡ್‌ 
ಗ್ಲಾಸ್‌ವೇರ್‌" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ಪರಿಷ್ಕರಿಸಲು 


೧೧೨ 


ದ್‌ ೨,೦ 
ಪ್ರಸ್ತಾಪಿಸಿದೆ. 




























































































ಅನುಸೂಚಿ 
ಕ್ರಮ PE SEEN ಕನಿಷ್ಟ ವೇತನ ದರಗಳೂ ಪ್ರತಿ ತಿಂಗಳಿಗೆ 
ಸಂಖ್ಯೆ ವಲಯ-1 ವಲಯ-2 
1 2 3 4 
ಅ. ಅತಿ ಕುಶಲ ಕಾಮಿಕರು 
1 ಫೋರ್‌ಮನ್‌ 
2 ಸೀನಿಯರ್‌ ಗ್ರಾಸ್‌ ಟೆಕ್ನಾಲಜಿಸ್ಟ್‌ 3427-72 3361-57 
3 ಗ್ರಾಸ್‌ಬ್ರೊಯರ್‌ 
4 ಮ್ಯಾನೇಜರ್‌ 
೨ ಸೂಪರ್‌ವೈಸರ್‌ 3287-02 3220-87 
6 ಜ್ಯೂನಿಯರ್‌ ಟೆಕ್ತೀಷಿಯನ್‌ 
ಆ. ಕುಶಲ ಕಾರ್ಮಿಕರು 
1 ಮೆಕ್ಕಾನಿಕ್‌ 
2 ಎಲೆಕ್ಟಿ ಷಿಯನ್‌ 
3 ವೈರ್‌ಮ್ಯಾನ್‌ 
4 ವೆಲ್ಲರ್‌ 3262-87 3196-72 
5 ಡಿ.ಜಿ. ಆಪರೇಟರ್‌ / ಹೆವಿ ಪ್ರೆಸ್‌ ಆಪರೇಟರ್‌ 
/ ಫೀಡರ್‌ ಆಪರೇಟರ್‌ ಕಮ್‌ ಮೆಷಿನಿಸ್ಟ್‌ 
6 ಫಿಟ್ಟರ್‌/ಟರ್ನರ್‌ 
7 ಕೆಮಿಕಲ್‌ ಮಿಕ್ಷರ್‌ 
8 ಡ್ರೈ ಮೇಕರ್‌ 
9 ಸ್ಕ್ರೀನ್‌ ಮೇಕರ್‌ 
10 ಫರ್ನೇಸ್‌ ಆಪರೇಟರ್‌ 
11 ಫರ್ನೇಸ್‌ ಮೇಸನ್‌ 
12 ಪ್ಯಾಟರನ್‌ ಮೇಕರ್‌ 
13 | ಮೌಲ್ಡ್‌ ಎನ್‌ ಗೇವರ್‌ 
14 (ಬ್ರಾಕ್‌ ಸ್ಮಿತ್‌ 
15 ಗ್ರೈ೦ಡಿಗ್‌ ಮೆಷಿನ್‌ ಆಪರೇಟರ್‌ 
16 ಶೇಪರ್‌ ಮತ್ತು ಫ್ರೈನರ್‌ 
17 ಡೀಸೆಲ್‌ ಮೆಕ್ಕಾನಿಕ್‌ 
18 ಕ್ರೇನ್‌ ಆಪರೇಟರ್‌ 
19 ಬಫರ್‌ ಆಪರೇಟರ್‌ 




















೫೫೬ 
20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ 


ಮೌತ್‌ ಬ್ರೋಯರ್‌ 








21 


ಗಾಸ್‌ ಪಾಲಿಷರ್‌ 


[= 





22 


ಮೌಲ್ಡ್‌ ಮೇಕರ್‌ 





23 


ಸ್ಟೋರ್‌ ಕೀಪರ್‌ 





24 


ಇತರೆ ಕುಶಲ ಕೆಲಸಕ್ಕೆ 


ಭಾಗ - ೪ಎ 





25 


ಡ್ರೈವರ್‌ 





26 


ಎ೦ಜಿನ್‌ ಡ್ರೈವರ್‌ 


3050-11 


2988-82 





ಇ. ಆರೆ ಕುಶಲ ಕಾರ್ಮಿಕರು 





1 


ಗ್ಲಾಸ್‌ ಕಟರ್‌ 
೧೧ el 





ಸ್ಟೀಮ್‌ ಆಪರೇಟರ್‌ 





ವ್ಯಾಕ್ಯೂಮ್‌ ಆಪರೇಟರ್‌ 





ಸಹಾಯಕ ಆಪರೇಟರ್‌ 

















O10 AN | U |. | ಟು | 








ಮೆಷಿನ್‌ ಆಪರೇಟರ್‌ 





ಏರ್‌ಮನ್‌ 





ಗ್ರಾಸ್‌ ಎಡ್ಜ್‌ ಗೈಂಡರ್‌ 








ಗಾಸ್‌ ಫಾಸರ್‌ 
ಗೌ ಹೊ ಗೌ) 


ಲಿವರ್‌ ಮನ್‌ 





ಬ್ಹೋನ್‌ ಆರ್ಟಿಕಲ್‌ ಸಾರ್ಟರ್‌ 





ಸಾರ್ಟರ್‌ 





18 


ಪ್ರೆಸ್‌ ಲಿವರ್‌ಮೆನ್‌ 


2851-27 


2840-77 





ಈ. ಕುಶಲರಲ್ಲದವರು 





ಸ್ಟೀಮ್‌ ಅಪರೇಟರ್‌ ಹೆಲರ್‌ 





ಗಾಸ್‌ ಕಟರ್‌ ಹೆಲರ್‌ 
೧೧ ಓಜ 





ಹೆಲರ್‌ 





ಸಹಾಯಕ ಗ್ರಾಸ್‌ ಪಾಲೀಷರ್‌ 





ಪ್ಯಾಕರ್‌ 





lun |. | ಟು |! |= 


ಫರ್ನಸ್‌ ವಿಭಾಗದಲ್ಲಿ ಕಲ್ಲಿದ್ದಲು ಮತ್ತು 
ಬೂದಿಯನ್ನು ಸಾಗಿಸುವವರು 





ಇತ್ತಿ 


ಲೋಡರ್‌ ಮತ್ತು ಅನಲೋಡರ್‌ 





ಮೌಲ್‌ ಹೋಲರ್‌ 
[a Fe 





ವಾಚ್‌ಮೆನ್‌ 





ಲೇಬಲ್‌ ಹಚ್ಚುವವ 





ಸುರಳಿ ಸುತ್ತುವವರು 





ಜನರಲ್‌ ಮಜ್ದೂರ್‌ 





ಹೊಲಿಯುವವ 











ಕ್ಲೀನರ್‌ 





2851-27 





2840-77 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೫೫೭ 
15 ಪ್ಯೂನ್‌ 

16 ಸ್ಲೀಪರ್‌ /ಸ್ಥಾವೆಂಜರ್‌/ಮೇಲೆ ಕಾಣಿಸದ ಇತರೇ 
ಕುಶಲರಲ್ಲದ ಕಾರ್ಮಿಕರು 

ಉ. ಕಛೇರಿ ಸಿಬ್ಬಂದಿ 












































1 ಅಕೌಂಟೆಂಟ್‌ 

2 ಶೀಘಲಿಪಿಗಾರ 3130-55 3096-97 

3 ಗುಮಾಸ್ತ 

4 ಬೆರಳಚ್ಚುಗಾರ 

೨ ಟೈಂ ಕೀಪರ್‌ 2956-27 2900-62 

6 ಆಫೀಸ್‌ ಬಾಯ್‌ 2851-27 2840-77 
ತುಟ್ಟಿಭತ್ಯೆ: 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 3196 
ಅಂಶಗಳಿಗೆ ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3198 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ 
ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ ಒಂದಕ್ಕೆ 3 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ಜೀವನ ನಿರ್ವಹಣಾ ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ 
ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ 
ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ 
ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2007 ರಿಂದ ಡಿಸೆಂಬರ್‌ 2007)ರ ಸರಾಸರಿ ಆಧಾರದ ಮೇಲೆ 2008 ಎಪ್ರಿಲ್‌ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ 
ದಿನಗಳಿಗಾಗಿ ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕಲಾಗುವುದು. 

2. ಕೆಲಸದ ಸ್ವರೂಪವು ಒಂದೇ ರೀತಿಯದಾಗಿರುವ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರಿಗೆ ಪುರುಷ ಕಾರ್ಮಿಕರಿಗೆ ನೀಡುವ 
ವೇತನದ ದರಗಳನ್ನೇ ಸ೦ದಾಯ ಮಾಡತಕ್ಕದ್ದು. 

3. ವೇತನ ಪಾವತಿಯಲ್ಲಿರುವ ದರವು ಹೆಚ್ಚಾಗಿದ್ದಲ್ಲಿ, ಆ ಹೆಚ್ಚಾಗಿರುವ ದರಗಳಲ್ಲಿ ವೇತನ ಸಂದಾಯ ಮಾಡುವುದನ್ನು 
ಮುಂದುವರೆಸತಕ್ಕದ್ದು. 

4. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ 
ಮಾಡುವ ಕಾರ್ಮಿಕರ ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ 
ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 ಗಂಟೆಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ವೇತನದ 
ಕೂಲಿಯ ಪ್ರಮಾಣವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

5. ಅಧಿಸೂಚನೆಯಲ್ಲಿ ಸೂಚಿಸದೇ ಇರುವ ವರ್ಗದವರಿಗೆ ಅದೇ ಸ್ವರೂಪದ ಉದ್ಯೋಗದ ಕಾರ್ಮಿಕರಿಗೆ ಕೊಡುವ 
ವೇತನವನ್ನು ಸಂದಾಯ ಮಾಡತಕ್ಕದ್ದು. 

6. ವಾರದ ಅಥವಾ ಹಬ್ಬದ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 1948 ಮತ್ತು ನಿಯಮಗಳಿಗೆ 
ಒಳಪಟ್ಟು ಸಾಮಾನ್ಯ ವೇತನದ ಎರಡು ಪಟ್ಟು ವೇತನವನ್ನು ಕೊಡತಕ್ಕದ್ದು. 
ಸಾಮಾನ್ಯ ಕೆಲಸದ ಅವಧಿಗಿಂತ ಮೀರಿದ ಕೆಲಸಕ್ಕೆ ಸಾಮಾನ್ಯ ದರಗಳ ಎರಡು ಪಟ್ಟು ವೇತನವನ್ನು ಕೊಡುವುದು. 
ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬ೦ದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

(ಅ) ಕಿಶೋರಾವಸ್ಥೆ ಕಾರ್ಮಿಕರಿಗೆ ಅವರ ವರ್ಗದ 80 ಪ್ರತಿಶತ ವೇತನವನ್ನು ಕೊಡತಕ್ಕದ್ದು. 

(ಆ) ಅಪ್ರೆಂಟೀಸ್‌ಗಳಿಗೆ ಅವರ ವರ್ಗದ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಕೊಡತಕ್ಕದ್ದು. 

(ಇ) ಕಿಶೋರಾವಸ್ಥೆ ಎಂದರೆ 15 ವರ್ಷ ಮೀರಿದ, ಆದರೆ 18 ವರ್ಷದೊಳಗಿರುವ ವ್ಯಕ್ತಿ 
9. ಅತಿ ಕುಶಲ : ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆಯ ಕೆಲಸವನ್ನು ನಿಖರವಾಗಿ 
ಮಾಡಬಲ್ಲವರಾಗಿದ್ದು, ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ 
ಕುಶಲ ಮತ್ತು ಇತರೇ ಕೆಲಸಗಾರರ ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು 
ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು ಹೋಗಬಲ್ಲವರಾಗಿರಬೇಕು. 


೫೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೪ಎ 


10. ಕುಶಲ : ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ, ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ 
ಸಾಮರ್ಥ್ಯವುಳ್ಳ ಕಾರ್ಮಿಕ, ಅವಶ್ಯವಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ ಮತ್ತು ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 
11. ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ 
ಹಾಗೂ ಯಂತ್ರ ಉಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 
12. ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಉದ್ಯೋಗದ 
ವಾತಾವರಣದ ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು 
ಸಾಮಾನುಗಳ ಜ್ಞಾನವಿರುವ ಕೆಲಸವನ್ನು ಮಾಡುವವರು. 
ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿರುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. 
ಕಾವಲುಗಾರ, ಸಿಪಾಯಿ, ಚೌಕೀದಾರ, ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ 
ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸುವುದು. 
ವಲಯ-!। : ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರದೇಶಗಳು ಮತ್ತು ಗೊತ್ತುಪಡಿಸಿದ ಜಿಲ್ಲಾ ಕೇಂದ್ರ 
ಮತ್ತು ಆಗ್ಲೋಮರೇಷನ್‌ ಪ್ರದೇಶಗಳು. [ಕಾರ್ಪೊರೇಷನ್‌ ಇರುವ ಪಟ್ಟಣಗಳು] 
ವಲಯ-2 : ವಲಯ-। ರಲ್ಲಿ ನಮೂದಿಸದೇ ಇರುವ ರಾಜ್ಯದ ಇತರೇ ಪ್ರದೇಶಗಳು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 335 ಕಾರ್ಮಿಕ ಇಲಾಖೆ 
ಅಧಿಸೂಚನೆ 
ನಂ: ಕಾಇ : 97 : ಎಲ್‌ಎಂಡಬ್ಲ್ಯೂ : 2008, ಬೆಂಗಳೂರು, ದಿನಾಂಕ : 31ನೇ ಅಕ್ಟೋಬರ್‌, 2008 
ಕರ್ನಾಟಕ ರಾಜ್ಯಾದ್ಯಂತ "ಕ್ಷಬ್‌' ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ 
ಕಾಯ್ದೆ 1948ರ ಕೇಂದ್ರಾಧಿನಿಯಮ ಸಂಖ್ಯೆ: (೫0) 3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 5ನೇ 
ಪ್ರಕರಣದ (1) ನೇ ಉಪ ಪ್ರಕರಣದ (ಬಿ) ಖಂಡದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ 
ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ! 
ಆಕ್ಷೇಪಣೆಗಳನ್ನು ಪರಿಗಕಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆ೦ಗಳೂರು ಇವರಿಗೆ ಇಲ್ಲವೇ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ 
ರಸ್ತೆ ಬೆಂಗಳೂರು - 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 
ಕನಿಷ್ಟ ವೇತನ ಕಾಯ್ದೆ 1948ರ ಅಧಿನಿಯಮ 3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 
5ನೇ ಪ್ರಕರಣದ (1ನೇ ಉಪ ಪ್ರಕರಣದ (ಬಿ) ಖಂಡದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ಕ್ಷಬ್‌' 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 



































ಅನುಸೂಚಿ 
ಕ್ರಮ ಸಂಖ್ಯೆ ಕೆಲಸದ ವರ್ಗಗಳು ತಿಂಗಳಿಗೆ ಕನಿಷ್ಟ ವೇತನ ದರಗಳು 
[ರೂಪಾಯಿ] 
1 2 
ಅ. ಅತಿ ಕುಶಲ ಕಾರ್ಮಿಕರು 
ಬ ಮಾನ 3424-57 
2 ಅಸಿಸ್ಟೆಂಟ್‌ ಮ್ಯಾನೇಜರ್‌ 
ನ ಸೂಪರ್‌ವೈಸರ್‌ 3178-87 
3 ಅಕೌಂಟೆಂಟ್‌ 
4 ಸ್ಟೀವರ್ಡ್‌ 
೨ ಹೆಡ್‌ ಕುಕ್‌/ಸ್ವಿಮ್ಮಿಂಗ್‌ ಕೋಚ್‌ 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೫೫೯ 





















































ಆ. ಕುಶಲ ಕಾರ್ಮಿಕರು 

1 ಟೈಪಿಸ್ಟ್‌ / ಕ್ಪರ್ಕ್‌ 
2 ಟೆಲಿಫೋನ್‌ ಆಪರೇಟರ್‌ 
3 ಬಾರ್‌ಮ್ಯಾನ್‌ 3071-02 
4 ಎಲೆಕ್ಟ್ರೀಷಿಯನ್‌ 
ಭು ಅಸಿಸ್ಟೆಂಟ್‌ ಕುಕ್‌ 
6 ಬೇರರ್‌ 

ಆ. ಕುಶಲರಲ್ಲದ ಕಾರ್ಮಿಕರು 
1 ಮಾರ್ಕರ್‌ 
2 ವಾಚ್‌ಮೆನ್‌ 
3 ಸ್ವೀಪರ್‌/ಕ್ರೀನರ್‌ 3063-37 
4 ಗಾರ್ಡನರ್‌ 
5 ಪಿಕ್ಟರ್‌ 
6 ಸ್ವಾವೆಂಜರ್‌ 











ತುಟ್ಟಿಭತ್ಯೆ: 


ಲ್‌ 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 3196 
ಅಂಶಗಳಿಗೆ ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3196 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ 
ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ ಒಂದಕ್ಕೆ 3.5 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 


ಜೀವನ ನಿರ್ವಹಣಾ ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 


12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ 
ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ 
ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2007 ರಿಂದ ಡಿಸೆಂಬರ್‌ 2007ರ ಸರಾಸರಿ ಆಧಾರದ ಮೇಲೆ 2008 ಎಪ್ರಿಲ್‌ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. 


ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು 
ರಜಾ ದಿನಗಳಿಗಾಗಿ ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕಲಾಗುವುದು. 

ಕೆಲಸದ ಸ್ವರೂಪವು ಒಂದೇ ರೀತಿಯದಾಗಿರುವ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರಿಗೆ ಪುರುಷ ಕಾರ್ಮಿಕರಿಗೆ 
ನೀಡುವ ವೇತನದ ದರಗಳನ್ನೇ ಸಂದಾಯ ಮಾಡತಕ್ಕದ್ದು. 

ವೇತನ ಪಾವತಿಯಲ್ಲಿರುವ ದರವು ಹೆಚ್ಚಾಗಿದ್ದಲ್ಲಿ, ಆ ಹೆಚ್ಚಾಗಿರುವ ದರಗಳಲ್ಲಿ ವೇತನ ಸಂದಾಯ 
ಮಾಡುವುದನ್ನು ಮುಂದುವರೆಸತಕ್ಕದ್ದು. 

ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ 
ಮಾಡುವ ಕಾರ್ಮಿಕರ ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 
ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 ಗಂಟೆಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ 
ನೇಮಿಸಿಕೊಂಡರೆ ವೇತನದ ಕೂಲಿಯ ಪ್ರಮಾಣವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ 
ಮೇಲೆ ಲೆಕ್ಕ ಹಾಕುವುದು. 

ಅಧಿಸೂಚನೆಯಲ್ಲಿ ಸೂಚಿಸದೇ ಇರುವ ವರ್ಗದವರಿಗೆ ಅದೇ ಸ್ವರೂಪದ ಉದ್ಯೋಗದ ಕಾರ್ಮಿಕರಿಗೆ ಕೊಡುವ 
ವೇತನವನ್ನು ಸಂದಾಯ ಮಾಡತಕ್ಕದ್ದು. 

ವಾರದ ಅಥವಾ ಹಬ್ಬದ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 1948 ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡು ಪಟ್ಟು ವೇತನವನ್ನು ಕೊಡತಕ್ಕದ್ದು. 

ಸಾಮಾನ್ಯ ಕೆಲಸದ ಅವಧಿಗಿಂತ ಮೀರಿದ ಕೆಲಸಕ್ಕೆ ಸಾಮಾನ್ಯ ದರಗಳ ಎರಡು ಪಟ್ಟು ವೇತನವನ್ನು ಕೊಡುವುದು. 


೫೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೪ಎ 





8. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

(ಅ) ಕಿಶೋರಾವಸ್ಥೆ ಕಾರ್ಮಿಕರಿಗೆ ಅವರ ವರ್ಗದ 80 ಪ್ರತಿಶತ ವೇತನವನ್ನು ಕೊಡತಕ್ಕದ್ದು. 

(ಆ) ಅಪ್ರೆಂಟೀಸ್‌ಗಳಿಗೆ ಅವರ ವರ್ಗದ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಕೊಡತಕ್ಕದ್ದು. 

(ಇ) ಕಿಶೋರಾವಸ್ಥೆ ಎಂದರೆ 15 ವರ್ಷ ಮೀರಿದ, ಆದರೆ 18 ವರ್ಷದೊಳಗಿರುವ ವ್ಯಕ್ತಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 336 ಕಾರ್ಮಿಕ ಇಲಾಖೆ 
ಅಧಿಸೂಚನೆ 
ನಂ: ಕಾಇ : 87 : ಎಲ್‌ಎಂಡಬ್ಲ್ಯೂ : 2008, ಬೆಂಗಳೂರು, ದಿನಾಂಕ : 3ನೇ ನವೆಂಬರ್‌, 2008 
ಕರ್ನಾಟಕ ರಾಜ್ಯಾದ್ಯಂತ "ಆಹಾರ ಸಂಸ್ಕರಣೆ, ಆಹಾರ ಪದಾರ್ಥಗಳ ಪ್ಯಾಕ್‌ ಮಾಡುವ, ಕಾಫಿ ಮತ್ತು ಸಾಂಬಾರ್‌ 
ಪದಾರ್ಥಗಳನ್ನು ಪ್ಯಾಕ್‌ ಮಾಡುವುದು ಒಳಗೊಂಡಂತೆ" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ 
ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ 
ವೇತನ ಕಾಯ್ದೆ 1948ರ ಕೇಂದ್ರಾಧಿನಿಯಮ ಸಂಖ್ಯೆ: (೩) 3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 
5ನೇ ಪ್ರಕರಣದ (1ನೇ ಉಪ ಪ್ರಕರಣದ (ಬಿ) ಖಂಡದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ 
ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ! 
ಆಕ್ಷೇಪಣೆಗಳನ್ನು ಪರಿಗಕಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆ೦ಗಳೂರು ಇವರಿಗೆ ಇಲ್ಲವೇ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ 
ರಸ್ತೆ ಬೆಂಗಳೂರು - 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 
ಕನಿಷ್ಟ ವೇತನ ಕಾಯ್ದೆ 1948ರ ಅಧಿನಿಯಮ 3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 5ನೇ 

ಪ್ರಕರಣದ (1ನೇ ಉಪ ಪ್ರಕರಣದ (ಬಿ) ಖಂಡದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ಆಹಾರ ಸಂಸ್ಕರಣೆ, ಆಹಾರ 
ಪದಾರ್ಥಗಳ ಪ್ಯಾಕ್‌ ಮಾಡುವ, ಕಾಫಿ ಮತ್ತು ಸಾಂಬಾರ್‌ ಪದಾರ್ಥಗಳನ್ನು ಪ್ಯಾಕ್‌ ಮಾಡುವುದು ಒಳಗೊಂಡಂತೆ" 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ಪರಿಷ್ಕರಿಸಲು ಪಸ್ತಾಪಿಸಿದೆ. 





















































ಅನುಸೂಚಿ 
ತ ಸತವ ಜಗು ಕನಿಷ್ಟ ವೇತನ ಪ್ರತಿ ತಿಂಗಳಿಗೆ 
ವಲಯ-1 ವಲಯ-2 ವಲಯ-3 
1 2 3 4 5 
[ಅ] ಅತಿ ಕುಶಲ ಕಾರ್ಮಿಕರು 

ಫೋರ್‌ಮನ್‌ 3427-50 3361-50 3328-81 
2 | ಮ್ಯಾನೇಜರ್‌ 
3 ಸೂಪರ್‌ವೈಸರ್‌ 3286-81 3220-00 3186-50 

[ಆ] ಕುಶಲ ಕಾರ್ಮಿಕರು 

| ಮೆಷಿನ್‌ ಆಪರೇಟರ್‌ 
2 ಸೀಮರ್‌ ಆಪರೇಟರ್‌ 
3 ಬಾಯ್ತರ್‌ ಆಪರೇಟರ್‌ 
4 ಜನರೇಟರ್‌ ಆಪರೇಟರ್‌ 
5 ಮಿಕ್ಸ್‌ ರೂಂ ಆಪರೇಟರ್‌ 3262-66 3196-51 3162-91 
6 | ಫ್ರಿಜರ್‌ ಆಪರೇಟರ್‌ 
7 | ಪೋಸೆಸಿಂಗ್‌ ಆಪರೇಟರ್‌ 
8 ಸೀನಿಯರ್‌ ಆಪರೇಟರ್‌ 




















ಭಾಗ - ೪ಎ 


9 


ಆಪರೇಟರ್‌ 





10 


ಮೆಕ್ಕಾನಿಕ್‌ 





11 


ಟೆಕ್ನೀಷಿಯನ್‌ 





12 


ಲ್ಯಾಬ್‌ ಟೆಕ್ನೀಷಿಯನ್‌ 





13 


ಎಲೆಕ್ಸಿ ಹಿಯನ್‌ 





14 


ಕೆಮಿಸ್‌ 
1 





15 


ಕಟರ್‌ / ಮಿಕರ್‌ 
[ಕ್ಟ PN) 





16 


ಸ್ವೀಟ್‌ ಮೇಕರ್‌ 





17 


ಕೋವ ಮೇಕರ್‌ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ 


3262-00 


3196-00 


3162-91 


೫೬೧ 





18 


ಪರ್ಜೇಸರ್‌ 





19 


ಸ್ಟೋರ್‌ ಕೀಪರ್‌ ಇತರೆ ಕುಶಲ ಕೆಲಸಕ್ಕೆ 


3262-00 


3196-00 


3162-91 





20 


೨) 


3050-00 


2988-00 


2956-06 





[ಇ] ಅರೆ ಕುಶಲ ಕಾರ್ಮಿಕರು 





ಪ್ರೊಡಕ್ಷನ್‌ ಅಸಿಸ್ಟೆಂಟ್‌ 





ಸೇಲ್‌ಮನ್‌ 
a) 





ಸಾರ್ಟರ್‌ / ಇತರೆ ಅರೆ ಕುಶಲ ಕೆಲಸಕ್ಕೆ 


3096-00 


3030-61 


2998-00 





[ಈ] ಕುಶಲರಲ್ಪದವರು 





ಬಾಟರ್‌ ತುಂಬುವವ 





ಪ್ವಾಕ್‌ ಮಾಡುವವ 





ಕೋಲ್ಡ್‌ ರೂಂ ಬಾಯ್‌ 





ಕ್ಷೀನಿಂಗ್‌ ಅಂಡ್‌ ಮಿಕ್ಸಿಂಗ್‌ 





ಪೌಡರಿಂಗ್‌ ಅಂಡ್‌ ಮಿಕ್ತಿಂಗ್‌ 





ಪ್ಲಾಕರ್‌ 
ನಿ“ 





ಸಹಾಯಕರು 





ಮಜೂರ್‌ 
[A] 





*೦|೦೦| AYN] UN | ಹು | ಟು Db] 


ಜನರಲ್‌ ವರ್ಕರ್ಸ್‌ 





ಹ್‌ 
ಅಂ 


ಹೆಲರ್‌ 
a) 





ಐ 
ಕಾ 


ಕೇನರ್‌ 
(se) 3) 





mm 
INS) 


ಲೋಡಿಂಗ್‌ ಮತ್ತು ಅನ್‌ಲೋಡಿಂಗ್‌ ಮಾಡುವವ 





ತ 
ಟು 


ಪ್ಯೂನ್‌ 





NM 


ವಾಚ್‌ಮನ್‌ 


2851-00 


2841-61 


2835-26 





[ON 
an 


ಪೀಲರ್‌ 





ತ 
ಆ 


ಸ್ವೀಪರ್‌ / ಸ್ಯಾವೆ೦ಜರ್‌ / ಮೇಲೆ ಕಾಣಿಸದೆ ಇರುವ 
ಕುಶಲರಲ್ಲದ ಇತರೆ ಕಾರ್ಮಿಕರು 


2851-00 


2841-61 


2835-26 





[ಉ] ಕಛೇರಿ ಸಿಬ್ಬಂದಿ 





ಅಕೌಂಟೆಂಟ್‌ / ಕ್ಯಾಷಿಯರ್‌ 





ಕ್ಯಾಷಿಯರ್‌ 





ಶೀಘಲಿಪಿಗಾರ 





ಗುಮಾಸ್ತ 





ಬೆರಳಚ್ಚುಗಾರ 


3130-20 


3096-15 


3079-96 





ಕಲೆಕನ್‌ ಕರ್ಕ್‌ 
ಛು ಣಿ 





ಬುಕ್ಕಿಂಗ್‌ / ಡೆಲಿವರ್‌ ಕ್ಷರ್ಕ್‌ 





ಸೇಲ್ಸ್‌ ಅಸಿಸ್ಟೆಂಟ್‌ / ಬಿಲ್‌ ಕ್ಷರ್ಕ್‌ 


2956-00 


2900-00 


2873-00 








Ol] AYN | UN &|V NV] 








ಆಫೀಸ್‌ ಬಾಯ್‌ / ಕಛೇರಿ ಸಹಾಯಕ 


2851-00 





2841-00 





2834-25 








೫೬೨ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೪ಎ 





ತುಟ್ಟಿಭತ್ಯೆ: 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 3196 
ಅಂಶಗಳಿಗೆ ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3196 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ 
ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ ಒಂದಕ್ಕೆ 3.5 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ಜೀವನ ನಿರ್ವಹಣಾ ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ 
ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ 
ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ 
ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2007 ರಿಂದ ಡಿಸೆಂಬರ್‌ 2007ರ ಸರಾಸರಿ ಆಧಾರದ ಮೇಲೆ 2008 ಎಪ್ರಿಲ್‌ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 
ನಾಲ್ಕು ರಜಾ ದಿನಗಳಿಗಾಗಿ ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕಲಾಗುವುದು. 

2. ಕೆಲಸದ ಸ್ವರೂಪವು ಒಂದೇ ರೀತಿಯದಾಗಿರುವ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರಿಗೆ ಪುರುಷ ಕಾರ್ಮಿಕರಿಗೆ 
ನೀಡುವ ವೇತನದ ದರಗಳನ್ನೇ ಸಂದಾಯ ಮಾಡತಕ್ಕದ್ದು. 

3. ವೇತನ ಪಾವತಿಯಲ್ಲಿರುವ ದರವು ಹೆಚ್ಚಾಗಿದ್ದಲ್ಲಿ, ಆ ಹೆಚ್ಚಾಗಿರುವ ದರಗಳಲ್ಲಿ ವೇತನ ಸಂದಾಯ 
ಮಾಡುವುದನ್ನು ಮುಂದುವರೆಸತಕ್ಕದ್ದು. 

4. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ 
ಕೆಲಸ ಮಾಡುವ ಕಾರ್ಮಿಕರ ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ 
ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 ಗಂಟೆಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ 
ನೇಮಿಸಿಕೊಂಡರೆ ವೇತನದ ಕೂಲಿಯ ಪ್ರಮಾಣವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ 
ಆಧಾರದ ಮೇಲೆ ಲೆಕ್ಕ ಹಾಕುವುದು. 

5. ಅಧಿಸೂಚನೆಯಲ್ಲಿ ಸೂಚಿಸದೇ ಇರುವ ವರ್ಗದವರಿಗೆ ಅದೇ ಸ್ವರೂಪದ ಉದ್ಯೋಗದ ಕಾರ್ಮಿಕರಿಗೆ 
ಕೊಡುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

6. ವಾರದ ಅಥವಾ ಹಬ್ಬದ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 1948 ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡು ಪಟ್ಟು ವೇತನವನ್ನು ಕೊಡತಕ್ಕದ್ದು. 

7. ಸಾಮಾನ್ಯ ಕೆಲಸದ ಅವಧಿಗಿಂತ ಮೀರಿದ ಕೆಲಸಕ್ಕೆ ಸಾಮಾನ್ಯ ದರಗಳ ಎರಡು ಪಟ್ಟು ವೇತನವನ್ನು 
ಕೊಡುವುದು. 

8. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

(ಅ) ಕಿಶೋರಾವಸ್ಥೆ ಕಾರ್ಮಿಕರಿಗೆ ಅವರ ವರ್ಗದ 80 ಪ್ರತಿಶತ ವೇತನವನ್ನು ಕೊಡತಕ್ಕದ್ದು. 

(ಆ) ಅಪೆಂಟೀಸ್‌ ಸ್‌ಗಳಿಗೆ ಅವರ ವರ್ಗದ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಕೊಡತಕ್ಕದ್ದು. 

(ಇ) ಕಿಶೋರಾವಸ್ಥೆ ಎಂದರೆ 15 ವರ್ಷ ಮೀರಿದ, ಆದರೆ 18 ವರ್ಷದೊಳಗಿರುವ ವ್ಯಕ್ತಿ. 

9. ಅತಿ ಕುಶಲ : ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆಯ ಕೆಲಸವನ್ನು ನಿಖರವಾಗಿ 
ಮಾಡಬಲ್ಲವರಾಗಿದ್ದು, ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ 
ಕುಶಲ ಮತ್ತು ಇತರೇ ಕೆಲಸಗಾರರ ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು 
ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು ಹೋಗಬಲ್ಲವರಾಗಿರಬೇಕು. 

10. ಕುಶಲ : ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ, ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ 
ಸಾಮರ್ಥ್ಯವುಳ್ಳ ಕಾರ್ಮಿಕ, ಅವಶ್ಯವಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ ಮತ್ತು ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 
11. ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ 
ಹಾಗೂ ಯಂತ್ರ ಉಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೫೬೩ 





12. ಕುಶಲರಲ್ಲದವರು : ಸ್ಪತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಉದ್ಯೋಗದ 
ವಾತಾವರಣದ ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು 
ಸಾಮಾನುಗಳ ಜ್ಞಾನವಿರುವ ಕೆಲಸವನ್ನು ಮಾಡುವವರು. 
ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿರುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. 
ಕಾವಲುಗಾರ, ಸಿಪಾಯಿ, ಚೌಕೀದಾರ, ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ 
ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸುವುದು. 
ವಲಯ-। : ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರದೇಶಗಳು ಮತ್ತು ಗೊತ್ತುಪಡಿಸಿದ ಜಿಲ್ಲಾ ಕೇಂದ್ರ 
ಮತ್ತು ಆಗ್ಲೋಮರೇಷನ್‌ ಪ್ರದೇಶಗಳು. [ಕಾರ್ಪೊರೇಷನ್‌ ಇರುವ ಪಟ್ಟಣಗಳು] 
ವಲಯ-2 : ಜಿಲ್ಲಾ ಕೇಂದ್ರ ಪ್ರದೇಶಗಳು ಮತ್ತು ಅದಕ್ಕೆ ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು. 
ವಲಯ-3 : ವಲಯ-। ಮತ್ತು 2 ರಲ್ಲಿ ನಮೂದಿಸದೇ ಇರುವ ರಾಜ್ಯದ ಇತರೇ ಪ್ರದೇಶಗಳು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 338 ಕಾರ್ಮಿಕ ಇಲಾಖೆ 
ಅಧಿಸೂಚನೆ 
ನಂ: ಕಾಇ : 92 : ಎಲ್‌ಎಂಡಬ್ಲ್ಯೂ : 2008, ಬೆಂಗಳೂರು, ದಿನಾಂಕ : 31ನೇ ಅಕ್ಟೋಬರ್‌, 2008 
ಕರ್ನಾಟಕ ರಾಜ್ಯಾದ್ಯಂತ "ಪ್ಲಾಸ್ಟಿಕ್‌. ಪಾಲಿ ಪ್ಲಾಸ್ಟಿಕ್‌, ರಬ್ಬರ್‌ ಮತ್ತು ಪಿವಿಸಿ ಪೈಪ್ಸ್‌ ಮ್ಯಾನುಫಾಕ್ಷರಿಂಗ್‌" ಉದ್ದಿಮೆಯಲ್ಲಿನ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು 
ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ ಕೇಂದ್ರಾಧಿನಿಯಮ ಸಂಖ್ಯೆ (X) 3ನೇ ಪ್ರಕರಣದ 
1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 5ನೇ ಪ್ರಕರಣದ (1) ನೇ ಉಪ ಪ್ರಕರಣದ (ಬಿ) ಖಂಡದಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರು 
ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು ಇವರಿಗೆ ಇಲ್ಲವೇ ಕಾರ್ಮಿಕ 
ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 
ಕನಿಷ್ಟ ವೇತನ ಕಾಯ್ದೆ 1948ರ ಅಧಿನಿಯಮ 3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 5ನೇ 
ಪ್ರಕರಣದ (0ನೇ ಉಪ ಪ್ರಕರಣದ (ಬಿ) ಖಂಡದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ಪ್ಲಾಸ್ಟಿಕ್‌, ಪಾಲಿ ಪ್ಲಾಸ್ಟಿಕ್‌, 
ರಬ್ಬರ್‌ ಮತ್ತು ಪಿವಿಸಿ ಪೈಪ್ಸ್‌ ಮ್ಯಾನುಫಾಕ್ಚರಿಂಗ್‌. ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ 
ವರ್ಗದವರಿಗೆ ವೇತನವನ್ನು ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 
ಅನುಸೂಚಿ 





ಕನಿಷ್ಟ ವೇತನ ದರಗಳು ಪ್ರತಿ ತಿಂಗಳಿಗೆ 
ವಲಯ-1 ವಲಯ-2 
2 3 4 


ಕೆಲಸದ ವರ್ಗಗಳು 





& 


೫. 
ರಟ 
ಲಾ 








ಮ್ಯಾನೇಜರ್‌ 
ಸೂಪರ್‌ವೈಸರ್‌ 
ಮೆಷಿನ್‌ ಆಪರೇಟರ್‌ 3607-01 3540-86 
ಆಪರೇಟರ್‌ 
ಫಿಟ್ಟರ್‌ ಮೆಷಿನಿಸ್ಟ್‌ 
ಮೆಷಿನ್‌ ಡೈವರ್‌ 
ಫಿಟರ್‌ 

[Rl 
ಎಲೆಕ್ಟೆ ಷಿಯನ್‌ 
ಬಾಯ್ತರ್‌ ಆಪರೇಟರ್‌ 


























₹೦ |೦೦ AN UN |. YW NV |= | ಹಾಸ 




























































































೫೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೪ಎ 
10 ಮೌಲ್ದರ್‌ ಕಾಂಪೌಂಡ್‌ ಕವರಿಂಗ್‌ 
11 ವೀವರ್‌ ಮತ್ತು ಬೈಂಡರ್‌ 3582-86 3516-71 
12 ಪೋಲ್ಡರ್ಸ್‌ 
13 |ಮಿಕರ್‌ 
14 ಗೋಡೌನ್‌ ಕೀಪರ್‌ 
15 ಪ್ಯಾಕರ್ಸ್‌ [ಪ್ಯಾಕ್‌ ಮಾಡುವವ] 
16 ಪೈಪ್‌ ತಯಾರಕರು 
17 ಪ್ಲಾಸ್ಟಿಕ್‌ ಕ್ಯಾರಿಯರ್ಸ್‌ 
18 | ಕ್ಷೀನರ್‌ 
19 ಮಜ್ದೂರ್‌ 3171-26 3161-81 
20 ವಾಚ್‌ಮೆನ್‌ 
21 ಅಟೆಂಡರ್‌ 
22 ಸ್ವೀಪರ್‌ 
23 ಅಕೌಂಟೆಂಟ್‌ 3450-56 3416-96 
24 | ಡ್ರೈವರ್‌ 
25 ಗುಮಾಸ್ತ 3370-76 3309-86 
26 ಬೆರಳಚ್ಚುಗಾರ 3276-26 3221-76 
27 ಆಫೀಸ್‌ ಬಾಯ್‌ 
28 ಸಹಾಯಕ 3171-26 3161-81 
ತುಟ್ಟಿಭತ್ಯೆ: 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 3196 


ಅಂಶಗಳಿಗೆ ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3196 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ 
ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ ಒಂದಕ್ಕೆ 3.5 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 


ಜೀವನ ನಿರ್ವಹಣಾ ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 


12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ 
ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ 
ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2007 ರಿಂದ ಡಿಸೆಂಬರ್‌ 2007ರ ಸರಾಸರಿ ಆಧಾರದ ಮೇಲೆ 2008 ಎಪ್ರಿಲ್‌ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. 


ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು 
ರಜಾ ದಿನಗಳಿಗಾಗಿ ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕಲಾಗುವುದು. 

ಕೆಲಸದ ಸ್ವರೂಪವು ಒಂದೇ ರೀತಿಯದಾಗಿರುವ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರಿಗೆ ಪುರುಷ ಕಾರ್ಮಿಕರಿಗೆ 
ನೀಡುವ ವೇತನದ ದರಗಳನ್ನೇ ಸಂದಾಯ ಮಾಡತಕ್ಕದ್ದು. 

ವೇತನ ಪಾವತಿಯಲ್ಲಿರುವ ದರವು ಹೆಚ್ಚಾಗಿದ್ದಲ್ಲಿ, ಆ ಹೆಚ್ಚಾಗಿರುವ ದರಗಳಲ್ಲಿ ವೇತನ ಸಂದಾಯ 
ಮಾಡುವುದನ್ನು ಮುಂದುವರೆಸತಕ್ಕದ್ದು. 

ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ 
ಮಾಡುವ ಕಾರ್ಮಿಕರ ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 
ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು, ಕಾರ್ಮಿಕರನ್ನು 8 ಗಂಟೆಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ 
ನೇಮಿಸಿಕೊಂಡರೆ ವೇತನದ ಕೂಲಿಯ ಪ್ರಮಾಣವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ 
ಮೇಲೆ ಲೆಕ್ಕ ಹಾಕುವುದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೫೬೫ 





5. ಅಧಿಸೂಚನೆಯಲ್ಲಿ ಸೂಚಿಸದೇ ಇರುವ ವರ್ಗದವರಿಗೆ ಅದೇ ಸ್ವರೂಪದ ಉದ್ಯೋಗದ ಕಾರ್ಮಿಕರಿಗೆ ಕೊಡುವ 
ವೇತನವನ್ನು ಸಂದಾಯ ಮಾಡತಕ್ಕದ್ದು. 
6. ವಾರದ ಅಥವಾ ಹಬ್ಬದ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 1948 ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡು ಪಟ್ಟು ವೇತನವನ್ನು ಕೊಡತಕ್ಕದ್ದು. 
7. ಸಾಮಾನ್ಯ ಕೆಲಸದ ಅವಧಿಗಿಂತ ಮೀರಿದ ಕೆಲಸಕ್ಕೆ ಸಾಮಾನ್ಯ ದರಗಳ ಎರಡು ಪಟ್ಟು ವೇತನವನ್ನು ಕೊಡುವುದು. 
8. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
(ಅ) ಕಿಶೋರಾವಸ್ಥೆ ಕಾರ್ಮಿಕರಿಗೆ ಅವರ ವರ್ಗದ 80 ಪ್ರತಿಶತ ವೇತನವನ್ನು ಕೊಡತಕ್ಕದ್ದು. 
(ಆ) ಅಪ್ರೆಂಟೀಸ್‌ಗಳಿಗೆ ಅವರ ವರ್ಗದ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಕೊಡತಕ್ಕದ್ದು. 
(ಇ) ಕಿಶೋರಾವಸ್ಥೆ ಎಂದರೆ 15 ವರ್ಷ ಮೀರಿದ, ಆದರೆ 18 ವರ್ಷದೊಳಗಿರುವ ವ್ಯಕ್ತಿ 
ವಲಯ-1। : ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರದೇಶಗಳು ಮತ್ತು ಗೊತ್ತುಪಡಿಸಿದ ಜಿಲ್ಲಾ ಕೇಂದ್ರ ಮತ್ತು 
ಆಗ್ಲೋಮರೇಷನ್‌ ಪ್ರದೇಶಗಳು. [ಕಾರ್ಪೊರೇಷನ್‌ ಇರುವ ಪಟ್ಟಣಗಳು] 
ವಲಯ-2 : ವಲಯ-!। ರಲ್ಲಿ ನಮೂದಿಸದೇ ಇರುವ ರಾಜ್ಯದ ಇತರೆ ಪ್ರದೇಶಗಳು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 339 ಕಾರ್ಮಿಕ ಇಲಾಖೆ 
ಅಧಿಸೂಚನೆ 
ನಂ: ಕಾಇ : 94 : ಎಲ್‌ಎಂಡಬ್ಲ್ಯೂ : 2008, ಬೆಂಗಳೂರು, ದಿನಾಂಕ : 3ನೇ ನವೆಂಬರ್‌, 2008 
ಕರ್ನಾಟಕ ರಾಜ್ಯಾದ್ಯಂತ "ವೃತ್ತಿಪರ ಔಷಧ, ಗ್ರಾಹಕ ವಸ್ತುಗಳ ಮತ್ತು ಸೇವೆಗಳ ಮಾರಾಟ ಪ್ರತಿನಿಧಿ” ಉದ್ದಿಮೆಯಲ್ಲಿನ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು 
ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ ಕೇಂದ್ರಾಧಿನಿಯಮ ಸಂಖ್ಯೆ: (೧0) 3ನೇ 
ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 5ನೇ ಪ್ರಕರಣದ (1ನೇ ಉಪ ಪ್ರಕರಣದ (ಬಿ) ಖಂಡದಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರು 
ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು ಇವರಿಗೆ ಇಲ್ಲವೇ ಕಾರ್ಮಿಕ 
ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆ೦ಗಳೂರು - 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 
ಕನಿಷ್ಟ ವೇತನ ಕಾಯ್ದೆ 1948ರ ಅಧಿನಿಯಮ 3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 5ನೇ 
ಪ್ರಕರಣದ (0ನೇ ಉಪ ಪ್ರಕರಣದ (ಬಿ) ಖಂಡದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ "ವೃತ್ತಿಪರ ಔಷಧ, ಗ್ರಾಹಕ ವಸ್ತುಗಳ ಮತ್ತು 
ಸೇವೆಗಳ ಮಾರಾಟ ಪ್ರತಿನಿಧಿ" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು 
ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 






































ಅನುಸೂಚಿ 
ಕ್ರಸಂ. ಕೆಲಸದ ವರ್ಗಗಳು ಕನಿಷ್ಟ ವೇತನ 
1 2 3 
1 ಏರಿಯಾ ಸೇಲ್ಸ್‌ ಮ್ಯಾನೇಜರ್‌ / ಆಫೀಸರ್‌ 
2 ಸೇಲ್ಸ್‌ ಆಫೀಸರ್‌ 
3 ಸೇಲ್ಸ್‌ ಆಫೀಸ್‌ ಮಾರ್ಕೆಟಿಂಗ್‌ ಎಕ್ಸಿಕ್ಯೂಟಿವ್‌ 4080-40 
4 ಸೇಲ್‌ ಎಕಿಕ್ಲೂಟಿವ್‌ 
p) ೩ ನಿ 
5 (ಮೆಡಿಕಲ್‌ ಸೇಲ್‌ ರೆಪ್ರಸೆಂಟೇಟಿವ್‌ 
೧೬ rN) 
6 ಸೇಲ್‌ ರೆಪ್ರಸೆಂಟೇಟಿವ್‌ 3557-50 
೧೬ rN) 
7 |ಟೆಕ್ತಿಕಲ್‌ ರೆಪ್ರಸೆಂಟೇಟಿವ್ಸ್‌ 
2) 
























































೫೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೪ಎ 
ಕ್ರಸಂ. ಕೆಲಸದ ವರ್ಗಗಳು ಕನಿಷ್ಟ ವೇತನ 
1 2 ತಿ 
$ ಡ್ರೈವರ್‌ 3165-85 
9 ಮಜ್ಞೂರ್‌ 
10 ವಾಚ್‌ಮೆನ್‌ 3092-35 
11 | ಸೇಲ್‌ ಬಾಯ್ಸ್‌ 
ಕಛೇರಿ ಸಿಬ್ಬಂದಿ 
12 ಅಕೌಂಟೆಂಟ್‌ 3417-85 
13 ಗುಮಾಸ್ತ/ಬೆರಳಚ್ಚುಗಾರ 3235-15 
14 | ಆಫೀಸ್‌ ಬಾಯ್‌ 3092-35 
ತುಟ್ಟಿಭತ್ತೆ; 


ಊಟ 


೧2 
ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 3196 


ಅಂಶಗಳಿಗೆ ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3196 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ 
ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ ಒಂದಕ್ಕೆ 4 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 


ಜೀವನ ನಿರ್ವಹಣಾ ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ 


ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ 
ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ 
ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2007 ರಿಂದ ಡಿಸೆಂಬರ್‌ 2007ರ ಸರಾಸರಿ ಆಧಾರದ ಮೇಲೆ 2008 ಎಪ್ರಿಲ್‌ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1 


~ 


ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು 
ರಜಾ ದಿನಗಳಿಗಾಗಿ ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕಲಾಗುವುದು. 

ಕೆಲಸದ ಸ್ವರೂಪವು ಒಂದೇ ರೀತಿಯದಾಗಿರುವ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರಿಗೆ ಪುರುಷ ಕಾರ್ಮಿಕರಿಗೆ 
ನೀಡುವ ವೇತನದ ದರಗಳನ್ನೇ ಸಂದಾಯ ಮಾಡತಕ್ಕದ್ದು. 

ವೇತನ ಪಾವತಿಯಲ್ಲಿರುವ ದರವು ಹೆಚ್ಚಾಗಿದ್ದಲ್ಲಿ, ಆ ಹೆಚ್ಚಾಗಿರುವ ದರಗಳಲ್ಲಿ ವೇತನ ಸಂದಾಯ 
ಮಾಡುವುದನ್ನು ಮುಂದುವರೆಸತಕ್ಕದ್ದು. 

ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ 
ಮಾಡುವ ಕಾರ್ಮಿಕರ ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 
ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ 
ನೇಮಿಸಿಕೊಂಡರೆ ವೇತನದ ಕೂಲಿಯ ಪ್ರಮಾಣವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ 
ಮೇಲೆ ಲೆಕ್ಕ ಹಾಕುವುದು. 

ಅಧಿಸೂಚನೆಯಲ್ಲಿ ಸೂಚಿಸದೇ ಇರುವ ವರ್ಗದವರಿಗೆ ಅದೇ ಸ್ವರೂಪದ ಉದ್ಯೋಗದ ಕಾರ್ಮಿಕರಿಗೆ ಕೊಡುವ 
ವೇತನವನ್ನು ಸಂದಾಯ ಮಾಡತಕ್ಕದ್ದು. 

ವಾರದ ಅಥವಾ ಹಬ್ಬದ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 1948 ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡು ಪಟ್ಟು ವೇತನವನ್ನು ಕೊಡತಕ್ಕದ್ದು. 

ಸಾಮಾನ್ಯ ಕೆಲಸದ ಅವಧಿಗಿಂತ ಮೀರಿದ ಕೆಲಸಕ್ಕೆ ಸಾಮಾನ್ಯ ದರಗಳ ಎರಡು ಪಟ್ಟು ವೇತನವನ್ನು ಕೊಡುವುದು. 


8. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೫೬೭ 





(ಅ) ಕಿಶೋರಾವಸ್ಥೆ ಕಾರ್ಮಿಕರಿಗೆ ಅವರ ವರ್ಗದ 80 ಪ್ರತಿಶತ ವೇತನವನ್ನು ಕೊಡತಕ್ಕದ್ದು. 
(ಆ) ಅಪೆಂಟೀಸ್‌ಗಳಿಗೆ ಅವರ ವರ್ಗದ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಕೊಡತಕ್ಕದ್ದು. 
(ಇ) ಕಿಶೋರಾವಸ್ಥೆ ಎ೦ದರೆ 15 ವರ್ಷ ಮೀರಿದ, ಆದರೆ 18 ವರ್ಷದೊಳಗಿರುವ ವ್ಯಕ್ತಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಯು.ಎನ್‌. ನಾಗೇಂದ್ರ 
ಪಿ.ಆರ್‌. 340 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 2 SLU 2009, Bangalore, Dated: 15" June 2009 
In exercise of the powers conferred by section 23 of the Karnataka Lokayukta Act, 1984 
(Karnataka Act 4 of 1985), the Government of Karnataka hereby makes the following rules further to 
amend the Karnataka Lokayukta Rules, 1985, namely: 
RULES 
1. Title and Commencement: (1) These rules may be called the Karnataka Lokayukta 
(Amendment) Rules, 2009. 
(2) They shall be deemed to have come into force with effect from first day of January 2006, 
2. Amendment of Rule 6-A: In the Karnataka Lokayukta Rules, 1985, in rule 6-A,- 
(1 in sub-rule (5), for the letters and figures “Rs .10,000”the words “a sum equal to thirty percent 
of the salary” shall be substituted 
(ii) in sub-rule (6) for the letters and figures "Rs. 2, 500” the words “a sum equal to thirty percent 
of the salary” shall be substituted. 
By Order and in the name of the Governor of Karnataka, 
P. MARKANDEYA 
P.R. 345 Under Secretary to Government, 
Department of Personnel and Administrative Reforms 
(Service Rules-2) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ನಅಇ 125 ಎಂಎಲ್‌ ಆರ್‌ 2008(8-57), ಬೆಂಗಳೂರು, ದಿನಾಂಕ : 9ನೇ ಜೂನ್‌ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕುಂದಾಪುರ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ನಾಗರಾಜ ಆಚಾರ್‌ ಬಿನ್‌ ಶಂಕರ ಆಚಾರ್‌, ಶಿವಶಂಕರ ನಿಲಯ ಮಠದ ಬೆಟ್ಟು ಪಡೇರ ಹೋಬಳಿ 
ಕುಂದಾಪುರ. 
2. ಶ್ರೀಮತಿ ಶಶಿಕಲಾ ಮೋಹನ್‌ ಕೋ೦ ಮೋಹನ್‌ ಖಾರ್ವಿ, ಖಾರ್ವಿ ಮಧ್ಯಕೇರಿ, ಕುಂದಾಪುರ. 
3. ಶ್ರೀ ದಿವಾಕರ ಪೂಜಾರಿ ಕಡ್ಗಿಮನೆ ಬಿನ್‌ ರಾಮ ಪೂಜಾರಿ, ಮುತ್ತು ನಿಲಯ, ಎನ್‌.ಹೆಚ್‌, 17 ಕುಂದಾಪುರ 
4. ಶ್ರೀ ಗೋಪಾಲ ಯಾನೆ ವಸಂತ ಬಿನ್‌ ಶೀನ, ಮೇಲ್ಮನೆ, ಬಿ.ಸಿ. ರಸ್ತೆ ಮಡೇರ್‌ ಹೋಬಳಿ, ಕುಂದಾಪುರ. 
5. ಶ್ರೀ ರಂಗ ಬಿನ್‌ ಕೊರಗ, ನಂ. 8/94, ಟಿ.ಟಿ. ರಸ್ತೆ ವಡೇರ ಹೋಬಳಿ, ಕುಂದಾಪುರ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 346 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 


೫೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ:ನಅಇ 125 ಎಂಎಲ್‌ ಆರ್‌ 2008(8-58), ಬೆಂಗಳೂರು, ದಿನಾಂಕ : 9ನೇ ಜೂನ್‌ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 

ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹರಪನಹಳ್ಳಿ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 

1. ಶ್ರೀ ಸಿ. ವೇಣುಗೋಪಾಲ ಬಿನ್‌ ಆದಿಶೇಷಗಿರಿ, ಆಚಾರ್‌ ಬಡಾವಣೆ, ಹರಪನಹಳ್ಳಿ 

2. ಶ್ರೀ ಕೆ. ರಾಘವೇಂದ ಶೆಟ್ಟಿ ಬಿನ್‌ ಕೆ. ಭೀಮಶೆಟ್ಟಿ, ಬಣಗಾರ ಪೇಟೆ, ಹರಪನಹಳ್ಳಿ 

3. ಶ್ರೀ ಬಾಲಬುಡೆನ್‌ ಸಾಬ್‌ ಬಿನ್‌ ಬಿಸ್ಥಿಪೀರ ಸಾಬ್‌, ಐ.ಬಿ. ಹತ್ತಿರ, ಹರಪನಹಳ್ಳಿ 

4. ಶ್ರೀ ಟಿ. ರಾಜಶೇಖರ್‌ ಬಿನ್‌ ಟಿ. ರಾಮಚಂದ್ರ, ಉಪಾರಗೇರೆ, ಹರಪನಹಳ್ಳಿ 

5. ಶ್ರೀ ಕೆ. ಪ್ರಕಾಶ್‌ ತಾಯಿ ಕೆ. ಕೆಂಚಮ್ಮ ವಾಲ್ಮೀಕಿನಗರ, ಹರಪನಹಳ್ಳಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 347 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ:ನಅಇ 120 ಬೆಂರೂಪ್ರಾ 2009, ಬೆಂಗಳೂರು, ದಿನಾಂಕ : 16ನೇ ಜೂನ್‌ 2009 

ಕೋಲಾರ ಜಿಲ್ಲೆ ಮಾಲೂರು ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾ೦ತರ ಯೋಜನಾ 
ಕಾಯ್ದೆ 1961ರ ಪ್ರಕರಣ ಕಲಂ 4(ಸಿ)(1) ರನ್ವಯ ಮತ್ತು 4(ಸಿ)(3) () (0(1) ರ ಎ ಹಾಗೂ (i) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಕೆಳಕಂಡ ಅಧ್ಯಕ್ಷರು ಮತ್ತು ಸದಸ್ಯರನ್ನೊಳಗೊಂಡಂತೆ 
ಯೋಜನಾ ಪ್ರಾಧಿಕಾರವನ್ನು ರಚಿಸಿ ಆದೇಶಿಸಿದೆ. 











ಕ್ರ.ಸಂ ಪದನಾಮ ಹೆಸರು ಮತ್ತು ವಿಳಾಸ 
1 ಅಧ್ಯಕ್ಷರು ಸರ್ಕಾರದಿಂದ ನೇಮಿಸಲಾಗುವುದು. 
2 ಸದಸ್ಯ ಕಾರ್ಯದರ್ಶಿ ನಗರ ಯೋಜನಾ ಸಹಾಯಕ ನಿರ್ದೇಶಕರು, ಕೋಲಾರ ಇವರನ್ನು ಸದಸ್ಯ 


ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. 

3 ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು 1) ಮಾಲೂರು ಪುರಸಭೆಯ ಚುನಾಯಿತ ಸದಸ್ಯರೊಬ್ಬರು 

2) ಮಾಲೂರು ಪುರಸಭೆಯ ಮುಖ್ವಾಧಿಕಾರಿ/ಆಡಳಿತಾಧಿಕಾರಿಗಳು 
4 ಮೂರು ಜನ ಇತರೇ ಸದಸ್ವರು ಸರ್ಕಾರದಿಂದ ನೇಮಿಸಲಡುವ ಅಧಿಕಾರೇತರ ಸದಸ್ಯರು 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಟಿ. ನಾರಾಯಣಸ್ವಾಮಿ 
ಪಿ.ಆರ್‌. 349 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆಸಿಒ 28 ಸಿಎನ್‌ಎಸ್‌ 2008, ಬೆಂಗಳೂರು, ದಿನಾಂಕ:6ನೇ ಜೂನ್‌ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ!1) ರ ಪ್ರಕರಣ 
29ರ ಉಪ ಪ್ರಕರಣ (0ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಶ್ರೀ. ಟಿ. ಸುರೇಶ್‌ ಬಾಬು ಬಿನ್‌ ತಿಪ್ಪೇಸ್ವಾಮಿ, ಕಂದಿಕೆರೆ ನಿವಾಸಿ, ಹಿರಿಯೂರು ತಾಲ್ಲೂಕು ಚಿತ್ರದುರ್ಗ ಜಿಲ್ಲೆ ಇವರನ್ನು 
ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ. ಚಿತ್ರದುರ್ಗ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೂ ನಾಮನಿರ್ದೇಶನ ಮಾಡುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 351 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 


